ಕರ್ನಾಟಕ ರಾಜಪುತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


|| 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಮಾರ್ಚ್ ೧೩ , ೨೦೧೪ ( ಫಾಲ್ಗುಣ ೨೨ , ಶಕ ವರ್ಷ ೧೯೩೫) 
Bangalore, Thursday , March 13 , 2014 ( Phalguna 22 , Shaka Varsha 1935) 


ಸಂಚಿಕೆ ೧೧ 
Issue 11 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಮಮಇ 124 ಮಭಾಬ 2012, ಬೆಂಗಳೂರು, ದಿನಾಂಕ: 03ನೇ ಫೆಬ್ರವರಿ , 2014 . 
ಬಾಲ ನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ), ಕರ್ನಾಟಕ ನಿಯಮಗಳು , 2010 ನಿಯಮ 87(1) ರನ್ವಯ ಬಾಲ ನ್ಯಾಯ ಮಂಡಳಿ ಮತ್ತು 
ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಆಯ್ಕೆ ಮಾಡಲು ಈ ಕೆಳಕಂಡಂತೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನೊಳಗೊಂಡ ಆಯ್ಕೆ 
ಸಮಿತಿಯನ್ನು ಐದು ವರ್ಷದ ಅವಧಿಗೆ ರಚಿಸಲಾಗಿದೆ. 

ಹೆಸರು 
ಮಾನ್ಯ ನ್ಯಾಯಮೂರ್ತಿ ಟಿ.ಜಯರಾಮ್ ಚೌತಾ ( ನಿವೃತ್ತ) , #385, | ಅಧ್ಯಕ್ಷರು 
5ನೇ ಮುಖ್ಯ ರಸ್ತೆ , 1ನೇ ಅಡ್ಡರಸ್ತೆ , ರಾಜ್‌ಮಹಲ್ ವಿಲಾಸ್, 2ನೇ 
ಹಂತ, ಬೆಂಗಳೂರು- 560094 . 
ಪ್ರತಿನಿಧಿ, ಸಾಥಿ ಸಂಸ್ಥೆ , ನಂ4, 1ನೇ ಮಹಡಿ, ವಿ . ಪಿ.ಎಸ್. ನಿಲಯ , | ಸದಸ್ಯರು 
1ನೇ ಮೈನ್ ರಸ್ತೆ , 2ನೇ ಹಂತ, ಗಣೇಶ ದೇವಸ್ಥಾನದ ಹತ್ತಿರ, 
ಓಕಳಿಪುರಂ , ಬೆಂಗಳೂರು- 560021. 
ಸಿಸ್ಟರ್‌ ದುಲ್ಬನ್ ಕ್ರಾಸ್ತಾ, ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಪ್ರತಿನಿಧಿ. | ಸದಸ್ಯರು 
ಡಾ||ಶೇಖರ್ ಶೇಷಾದ್ರಿ, ಪ್ರಾಧ್ಯಾಪಕರು, ಚೈಲ್ಸ್ ಅಂಡ್ ಅಡೋಲೆನ್ಸ್ ಸದಸ್ಯರು 
ಸೈಕಿಯಾಟ್ರಿ ನಿಮ್ಹಾನ್ಸ್ , ಬೆಂಗಳೂರು. 
ಶ್ರೀಮತಿ ವನಿತಾ ಎನ್.ತೋರವಿ ಕೇರಾಫ್ ಭಂದೂರಾವ್ | ಸದಸ್ಯರು 
ಕುಲಕರ್ಣಿ, ಗಣೇಶ ದೇವಸ್ಥಾನದ ಹತ್ತಿರ , ಗ್ಯಾನಿಕ್ ಪ್ಲಾಟ್ , ಸ್ಟೇಷನ್ 

ರೋಡ್, ಬಿಜಾಪುರ. 

6 . ನಿರ್ದೇಶಕರು , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಸದಸ್ಯ -ಕಾರ್ಯದರ್ಶಿ 
ಬಾಲ ನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ), ಕರ್ನಾಟಕ ನಿಯಮ 2010ರಲ್ಲಿನ ನಿಯಮ 88ರಲ್ಲಿ ತಿಳಿಸಿರುವಂತೆ 
ಕಾರ್ಯನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಕೆ. ಜರಳಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
P . R . 101 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
S . C . 200 

ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ. 
(೩೨೧) 


೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಯೋ 114 ಯೋವಿವಿ 2013, ಬೆಂಗಳೂರು, ದಿನಾಂಕ: 27ನೇ ಜನವರಿ, 2014. 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಚಾಮರಾಜನಗರ ಜಿಲ್ಲೆ , ಕೊಳ್ಳೇಗಾಲ ತಾಲ್ಲೂಕಿನ, ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಸದಸ್ಯರನ್ನು ನಾಮನಿರ್ದೇಶನ 
ಮಾಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 

ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲ್ಲೂಕು ಕೆ. ಡಿ. ಪಿಗೆ 


ಕ್ರಸಂ. 


ವರ್ಗ 


| ಸಾಮಾನ್ಯ 


ಹಿಂದುಳಿದ ವರ್ಗ 


ಮಹಿಳೆ 


ಹೆಸರು 
ಶ್ರೀ ಶಿವರಾಮು ಬಿನ್ ಶಿವನಪ್ಪ, ಮರೂರು, ಪೊನ್ನಾಚಿ ಅಂಚೆ, 
ಕೊಳ್ಳೇಗಾಲ ತಾಲ್ಲೂಕು. 
ಶ್ರೀ ಎಸ್. ನಿಂಗಶೆಟ್ಟಿ ಬಿನ್ ಸಿದ್ದಶೆಟ್ಟಿ, ಚಿಕ್ಕರಂಗಶೆಟ್ಟಿ ದೊಡ್ಡಿ ಗ್ರಾಮ , 
ಪಿಜಿ ಪಾಳ್ಯ , ಕೊಳ್ಳೇಗಾಲ ತಾಲ್ಲೂಕು. 
ಶ್ರೀಮತಿ ಲತಾ ಬಿನ್ ಕೆ.ಗೋವಿಂದ, ಮಲ್ಲಯ್ಯನಪುರ ಗ್ರಾಮ , 
ಕೌದಳ್ಳಿ ಅಂಚೆ, ಕೊಳ್ಳೇಗಾಲ ತಾಲ್ಲೂಕು. 
ಶ್ರೀ ಮಹ್ಮದ್ ಮತಿನ್ ಬಿನ್ ಮಹಮದ್ ನೂರ್ ಪಾಷ, 
ಸಿದ್ದಯ್ಯನಪುರ ಗ್ರಾಮ ಮತ್ತು ಅಂಚೆ, ಕೊಳ್ಳೇಗಾಲ ತಾಲ್ಲೂಕು. 
ಶ್ರೀ ರಾಜೇಂದ್ರ ಬಿನ್ ಲೇಟ್ ರಾಮಶೆಟ್ಟಿ, ಕುಂತೂರು ಮೊಳೆ, 
ಕುಂತೂರು ಅಂಚೆ, ಕೊಳ್ಳೇಗಾಲ ತಾಲ್ಲೂಕು. 
ಶ್ರೀ ಎಲ್. ನಾಗರಾಜು (ಕಮಲ್) ಬಿನ್ ಲೇಟ್ ಲಿಂಗಯ್ಯ , 
ಮುಳೂರು, ಕೊಳ್ಳೇಗಾಲ ತಾಲ್ಲೂಕು. 


ಅಲ್ಪಸಂಖ್ಯಾತರು 


S 


ಸಾಮಾನ್ಯ 


ಪರಿಶಿಷ್ಟ ಜಾತಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್.ಉಮಾವತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 , 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


P. R . 102 


S . C . 25 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಯೋಣ107 ಯೋವಿವಿ 2013, ಬೆಂಗಳೂರು, ದಿನಾಂಕ: 27ನೇ ಜನವರಿ, 2014 , 
ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಚಿಕ್ಕಬಳ್ಳಾಪುರ ಜಿಲ್ಲೆಯ , ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 

ಚಿಕ್ಕಬಳ್ಳಾಪುರ ಜಿಲ್ಲಾ ಕೆ. ಡಿ. ಪಿಗೆ 
ಕ್ರ. ಸಂ . ಹೆಸರು 

ವರ್ಗ 
ಶ್ರೀ ಗಿರಿಪ್ರಕಾಶ್ ಬಿನ್ ಸುಬ್ರಹ್ಮಣ್ಯಂ, 

ಸಾಮಾನ್ಯ 
ಪೋಲಾನಾಯಕನಹಳ್ಳಿ , ಬಾಗೇಪಲ್ಲಿ ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ .ಉಮಾವತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


PR. 103 


S . C . 25 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೩೨೩ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಯೋಣ 05 ಯೋವಿವಿ 2014 , ಬೆಂಗಳೂರು, ದಿನಾಂಕ: 27ನೇ ಜನವರಿ , 2014 , 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ರಾಯಚೂರು ಜಿಲ್ಲೆ ಸಿಂಧನೂರು ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳಿಗೆ ಈ ಕೆಳಕಂಡ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 

ರಾಯಚೂರು ಜಿಲ್ಲೆ, ಸಿಂಧನೂರು ತಾಲ್ಲೂಕು ಕೆ. ಡಿ. ಪಿಗೆ 
ಕ್ರ. ಸಂ . ಹೆಸರು 

ವರ್ಗ 
ಶ್ರೀ ಬಸವರಾಜ ತಂದೆ ಶರಣೇಗೌಡ, ಸಾ : ಗುಂಜಳ್ಳಿ , ಸಾಮಾನ್ಯ 
ತಾ : ಸಿಂಧನೂರು. 
ಶ್ರೀ ಲಿಂಗಪ್ಪ ಕಟ್ಟಿಮನಿ ತಂದೆ ಕಾಮಣ್ಣ, 

ಹಿಂದುಳಿದ ವರ್ಗ 
ಸಾ : ತುರುವಿಹಾಳ, ತಾ :ಸಿಂಧನೂರು. 
ಶ್ರೀ ಬಲೇಶಗೌಡ ತಂದೆ ನೀಲಕಂಠಗೌಡ, 

ಸಾಮಾನ್ಯ 
ಸಾ :ಗೋರೆಬಾಳ. 
ಶ್ರೀ ಮರಿಯಪ್ಪ ಜಾಲಿಹಾಳ ತಂದೆ ಸಿದ್ದಪ್ಪ, 

ಪ . ಜಾತಿ 
ಸಾ : ಜಾಲಿಹಾಳ ಎ . ಸಿ . 
ಶ್ರೀ ಅಮರಯ್ಯ ತಂದೆ ಮಲ್ಲಪ್ಪ , ಸಾ :ವಲ್ಕಂದಿನ್ನಿ , ಪ. ಪಂಗಡ 
ತಾ : ಸಿಂಧನೂರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ .ಉಮಾವತಿ , 
P . R . 104 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 , 
S . C . 25 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯೋಇ 113 ಯೋವಿವಿ 2013, ಬೆಂಗಳೂರು, ದಿನಾಂಕ: 27ನೇ ಜನವರಿ , 2014. 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲ್ಲೂಕಿನ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 

ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕು ಕೆ. ಡಿ. ಪಿಗೆ 
ಹೆಸರು 

ವರ್ಗ 
ಶ್ರೀ ಹೆಚ್. ನರಸಿಂಹಯ್ಯ ಬಿನ್ ಪೆಮ್ಮಯ್ಯ , 

ಸಾಮಾನ್ಯ 
ಹಳೆಗುಡಿಬಂಡೆ, ಗುಡಿಬಂಡೆ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಶ್ರೀ ಇಸ್ಮಾಯಿಲ್, 

ಅಲ್ಪಸಂಖ್ಯಾತರು 
7ನೇ ವಾರ್ಡ್, ಗುಡಿಬಂಡೆ ಟೌನ್, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಶ್ರೀ ನರಸಿಂಹಮೂರ್ತಿ ಬಿನ್ ನರಸಯ್ಯ , ಬ್ರಮ್ಮರಹಳ್ಳಿ ವಿಲೇಜ್, 

ಹಿಂದುಳಿದ ವರ್ಗ 
ಗುಡಿಬಂಡೆ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಶ್ರೀ ವಿ.ಆನಂದ ಬಿನ್ ವೆಂಕಟರಾಮಪ್ಪ, 

ಪ . ಜಾತಿ 
ವೀರರಹುಟ್ಟಹಳ್ಳಿ ವಿಲೇಜ್, ಗುಡಿಬಂಡೆ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 


ಕ್ರ. ಸಂ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ .ಉಮಾವತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 , 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


P . R . 105 


S . C . 25 


೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ಭಾಗ ೪ಎ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಯೋಇ 121 ಯೋವಿವಿ 2013 , ಬೆಂಗಳೂರು, ದಿನಾಂಕ: 27ನೇ ಜನವರಿ , 2014, 
ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಹಾವೇರಿ 
ಜಿಲ್ಲೆ ರಾಣಿಬೆನ್ನೂರು ತಾಲ್ಲೂಕಿನ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 

ಹಾವೇರಿ ಜಿಲ್ಲೆ , ರಾಣಿಬೆನ್ನೂರು ತಾಲ್ಲೂಕು ಕೆ. ಡಿ . ಪಿಗೆ 
ಕ್ರ. ಸಂ . ಹೆಸರು 

ವರ್ಗ 
ಶ್ರೀ ರಾಮಪ್ಪ ಉಕ್ಕಡಗಾತ್ರಿ ಸಾ :ಎಣ್ಣೆಹೊಸಳ್ಳಿ , ತಾ :ರಾಣಿಬೆನ್ನೂರು. 

ಸಾಮಾನ್ಯ 
ಶ್ರೀ ವೆಂಕಟೇಶ್ ಕಟ್ಟಿಮನಿ, ರಾಜಾರಾಜೇಶ್ವರಿನಗರ , ರಾಣಿಬೆನ್ನೂರು. 

ಸಾಮಾನ್ಯ 
| ಶ್ರೀ ನಾಗರಾಜ್ ಪವಾರ್ (ಕೆ. ಎಂ . ಪಿ.ಮಣಿ), ಚರ್ಚ್ ರಸ್ತೆ, ರಾಣಿಬೆನ್ನೂರು. ಹಿಂದುಳಿದ ವರ್ಗ 
ಶ್ರೀ ಎ . ಜೆ.ನಾರಂಗಿ,ಕೋಟೆ ರಸ್ತೆ, ರಾಣಿಬೆನ್ನೂರು. 

ಅಲ್ಪಸಂಖ್ಯಾತರು 
ಶ್ರೀ ಚಂದ್ರಪ್ಪ ಲಮಾಣಿ, ಸಾ : ಗುಡಗೂರು ತಾಂಡಾ, ಗುಡಗೂರು ಅಂಚೆ, ಪರಿಶಿಷ್ಟ ಜಾತಿ 
ರಾಣಿಬೆನ್ನೂರು ತಾಲ್ಲೂಕು. 
ಶ್ರೀಮತಿ ಇಂದಿರಮ್ಮ ಕುರವತ್ತೆಪ್ಪ ಗುಡ್ಡದಗೂಳೆ, ಹನಗೋಡಿ ಮಠದ ಓಣಿ, ಮಹಿಳೆ 
ರಾಣಿಬೆನ್ನೂರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ .ಉಮಾವತಿ, 
P . R . 106 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2, 
S . C . 25 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಯೋಇ03 ವಿವಿ 2014 , ಬೆಂಗಳೂರು, ದಿನಾಂಕ : 27ನೇ ಜನವರಿ , 2014. 
ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಮಂಡ್ಯ 
ಜಿಲ್ಲೆ ಪಾಂಡವಪುರ ತಾಲ್ಲೂಕಿನ, ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 

ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲ್ಲೂಕು ಕೆ. ಡಿ. ಪಿಗೆ 


ಕ್ರಸಂ. 


ಹೆಸರು 


ವರ್ಗ 


3 


| 


ಶ್ರೀ ಸಿ. ಎಂ .ತಮ್ಮಣೇಗೌಡ ಬಿನ್ ಮರಿಗೌಡ, ಚಿನಕುರುಳಿ ಗ್ರಾಮ ಮತ್ತು ಹೋಬಳಿ, | ಸಾಮಾನ್ಯ 
ಪಾಂಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಶ್ರೀ ಮಂಜುನಾಥ ಕೆ.ಬಿನ್ ಕೆ.ಕೆಂಪೇಗೌಡ, ಚಿನಕುರುಳಿ ಗ್ರಾಮ ಮತ್ತು ಹೋಬಳಿ , | ಸಾಮಾನ್ಯ 
ಪಾಂಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಶ್ರೀ ಮಹೇಶ್ ಕೆ. ಎನ್ . ಬಿನ್ ಕೆ. ಸಿ .ನಾರಾಯಣ ಸ್ವಾಮಿ , ನಾರಾಯಣಗೌಡರ ಬೀದಿ, 1 ಹಿಂದುಳಿದ ವರ್ಗ 
ಕ್ಯಾತನಹಳ್ಳಿ ಗ್ರಾಮ , ಕಸಬಾ ಹೋಬಳಿ, ಪಾಂಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಶ್ರೀ ಸೈಯದ್ ಅಬಿದ್ ಬಿನ್ ಸೈಯದ್ ಮುರ್ತುಜಾ, ಬಸವನಗುಡಿ ಬೀದಿ, ಅಲ್ಪಸಂಖ್ಯಾತರು 
ಪಾಂಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಶ್ರೀ ಕಾಳಯ್ಯ ಬಿನ್ ಮೂಗಯ್ಯ , ವಡ್ಡರಹಳ್ಳಿ ಗ್ರಾಮ ಕಸಬಾ ಹೋಬಳಿ, ಪರಿಶಿಷ್ಟ ಜಾತಿ 
ಪಾಂಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಶ್ರೀಮತಿಕೋಮಲ ಕೋಂ ಚನ್ನಪ್ಪ, ಚಿಕ್ಕಮರಳಿ ಗ್ರಾಮ ಕಸಬಾ ಹೋಬಳಿ, ಮಹಿಳೆ 
ಪಾಂಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಲೆ. 


4 


5 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ .ಉಮಾವತಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 , 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


P . R . 107 
S. C . 25 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೩೨೫ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯೋಇ 02 ಯೋವಿವಿ 2014 , ಬೆಂಗಳೂರು, ದಿನಾಂಕ: 27ನೇ ಜನವರಿ, 2014. 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಮಂಡ್ಯ 
ಜಿಲ್ಲೆ ಶ್ರೀರಂಗಪಟ್ಟಣ ತಾಲ್ಲೂಕಿನ, ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 

ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲ್ಲೂಕು ಕೆ. ಡಿ. ಪಿಗೆ 
ಕ್ರಸಂ. 

ಹೆಸರು 

| ವರ್ಗ 
1 | ಶ್ರೀ ರಾಮೇಗೌಡ, ಕೆ. ಆರ್. ಸಾಗರ , ಶ್ರೀರಂಗಪಟ್ಟಣ. 

ಸಾಮಾನ್ಯ 
| ಶ್ರೀ ಎಚ್. ಬಿ . ಮಹೇಶ ಬಿನ್ ಬಾಲಚಂದ್ರ, ಟಿ. ಎಂ . ಹೊಸೂರು, ಶ್ರೀರಂಗಪಟ್ಟಣ. ಸಾಮಾನ್ಯ 

ಶ್ರೀ ಟಿ. ಮಹದೇವಸ್ವಾಮಿ ಬಿನ್ ಕೆ.ತಿಮ್ಮಯ್ಯ , ನಗುವನಹಳ್ಳಿ, ಶ್ರೀರಂಗಪಟ್ಟಣ. ಪರಿಶಿಷ್ಟ ಜಾತಿ 
4 | ಶ್ರೀ ರೆಹಮತ್ ಹುಸ್ ಕೋಂ ಮಹಮದ್ ವಜೀರ್, ದೊಡ್ಡ ಮಸೀದಿ ಅಲ್ಪಸಂಖ್ಯಾತರು 

ಹಿಂಭಾಗ , ಶ್ರೀರಂಗಪಟ್ಟಣ . 
| 5 | ಶ್ರೀ ಬಿ. ಎಂ . ನಾಗರಾಜು , ಬಿದರಹಳ್ಳಿ, ಶ್ರೀರಂಗಪಟ್ಟಣ. 

ಹಿಂದುಳಿದ ವರ್ಗ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ .ಉಮಾವತಿ, 
P . B . 108 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2, 
S.C . 25 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯೋಇ 122 ಬೋವಿವಿ 2013 , ಬೆಂಗಳೂರು, ದಿನಾಂಕ: 27ನೇ ಜನವರಿ, 2014, 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್ ತಾಲ್ಲೂಕಿನ, ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಸದಸ್ಯರನ್ನು ನಾಮನಿರ್ದೇಶನ 
ಮಾಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 

ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್ ತಾಲ್ಲೂಕು ಕೆ. ಡಿ. ಪಿಗೆ 
ಕ್ರ. ಸಂ . 

ಹೆಸರು 

| ವರ್ಗ 
| ಶ್ರೀ ಅಚ್ಯುತರಾಜು , ಚಿಕ್ಕ ಹೊಸಹಳ್ಳಿ ಗ್ರಾಮ , ಇಂಢವಾಡಿ ಪಂಚಾಯತಿ, ಸಾಮಾನ್ಯ 
ಆನೇಕಲ್ ಕಸಬಾ ಹೋಬಳಿ, ಆನೇಕಲ್ ತಾಲ್ಲೂಕು. 
ಶ್ರೀ ಶ್ರೀನಿವಾಸ ರೆಡ್ಡಿ, ಹಂದೇನಹಳ್ಳಿ ಗ್ರಾಮ , ಹಂದೇನಹಳ್ಳಿ ಅಂಚೆ, ಸರ್ಜಾಪುರ | ಸಾಮಾನ್ಯ 
ಹೋಬಳಿ, ಆನೇಕಲ್ ತಾಲ್ಲೂಕು. 
ಶ್ರೀ ದೋತಿ ನಾಗರಾಜ್ , ದೊಮ್ಮಸಂದ್ರ ಅಂಚೆ, ದೊಮ್ಮಸಂದ್ರ, ಸರ್ಜಾಪುರ | ಹಿಂದುಳಿದ ವರ್ಗ 
ಹೋಬಳಿ, ಆನೇಕಲ್ ತಾಲ್ಲೂಕು. 
ಶ್ರೀ ಜೆ.ಕೆ . ಬಾಬು ಬಿನ್ ಜಲಾಲ್ ಖಾನ್, ಅಡಿಗಾರ ಕಲ್ಲಹಳ್ಳಿ, ಸರ್ಜಾಪುರ ಅಲ್ಪಸಂಖ್ಯಾತರು 
ಹೋಬಳಿ, ಆನೇಕಲ್ ತಾಲ್ಲೂಕು. 
ಶ್ರೀ ಅಬ್ಬಯ್ಯ , ಹಾರೋಹಳ್ಳಿ, ಮಾಯಸಂದ್ರ ಅಂಚೆ, ಅತ್ತಿಬೆಲೆ ಹೋಬಳಿ , ಪರಿಶಿಷ್ಟ ಜಾತಿ 
ಆನೇಕಲ್ ತಾಲ್ಲೂಕು. 
ಶ್ರೀಮತಿ ವೀಣಾರೆಡ್ಡಿ, ಹೆಬ್ಬಗೋಡಿ, ಎಲೆಕ್ಟ್ರಾನಿಕ್ ಸಿಟಿ ಅಂಚೆ, ಅತ್ತಿಬೆಲೆ 

ಮಹಿಳೆ 
ಹೋಬಳಿ, ಆನೇಕಲ್ ತಾಲ್ಲೂಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್.ಉಮಾವತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


P . B . 109 


S . C . 25 


೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ಭಾಗ ೪ಎ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
: ಯೋಇ 115 ಯೋವಿವಿ 2013 , ಬೆಂಗಳೂರು, ದಿನಾಂಕ: 27ನೇ ಜನವರಿ , 2014 . 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ತುಮಕೂರು ಜಿಲ್ಲೆ, ಗುಬ್ಬಿ ತಾಲ್ಲೂಕಿನ, ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 

ತುಮಕೂರು ಜಿಲ್ಲೆ, ಗುಬ್ಬಿ ತಾಲ್ಲೂಕು ಕೆ. ಡಿ.ಪಿಗೆ 
ಕ್ರಸಂ. ಹೆಸರು 

ವರ್ಗ 
ಶ್ರೀ ನಂಜುಂಡಪ್ಪ ಬಿನ್ ಮೂಡ್ಡಯ್ಯ ನಾಗಸಂದ್ರ, ಎಸ್.ಕೊಡಗಿಹಳ್ಳಿ ಅಂಚೆ, ಸಾಮಾನ್ಯ 
ಕಸಬಾ ಹೋಬಳಿ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ. 
ಶ್ರೀ ಬಾಹೀರ್ ಖಾನ್ ಬಿನ್ ಮೃತ್ಯುಂಜ ಖಾನ್, ಚಿಕ್ಕಕುನ್ನಾಲ ದೊಡ್ಡಕುನ್ನಾಲ | ಅಲ್ಪಸಂಖ್ಯಾತರು 
ಅಂಚೆ, ಕಡಬ ಹೋಬಳಿ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ. 
ಶ್ರೀ ಬಿ.ಮಲ್ಲೇಶ್ ಬಿನ್ ಬೈರನಂಜಯ್ಯ , ಕಾಳೇನಹಳ್ಳಿ, ಎಸ್.ಕೊಡಗಿಹಳ್ಳಿ ಅಂಚೆ, ಹಿಂದುಳಿದ ವರ್ಗ 
ಕಸಬಾ ಹೋಬಳಿ , ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ. 
ಶ್ರೀ ಜಿ. ಡಿ. ಪ್ರಕಾಶ್ ಬಿನ್ ದಾಸೇಗೌಡ, ಗಾಣಿಗರ ಬೀದಿ, ಗುಬ್ಬಿ ಟೌನ್, ಗುಬ್ಬಿ | ಸಾಮಾನ್ಯ 
ತಾಲ್ಲೂಕು, ತುಮಕೂರು ಜಿಲ್ಲೆ. 
ಶ್ರೀ ಶಿವಣ್ಣ ಬಿನ್ ದಿ||ರಂಗಯ್ಯ , ಬಿಕ್ಕೆಗುಡ್ಡಕಾವಲ್ ಗಳಗ ಅಂಚೆ, ಕಸಬಾ ಪರಿಶಿಷ್ಟ ಜಾತಿ 
ಹೋಬಳಿ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ . 
ಶ್ರೀಮತಿ ಕೆ. ಟಿ. ರತ್ನಮ್ಮ, ಕೋಂ : ದಿ: ಲಕ್ಷ್ಮಣಗೌಡ, ನಾಗಸಂದ್ರ, ಎಸ್.ಕೊಡಗಿಹಳ್ಳಿ | 

ಮಹಿಳೆ 
ಅಂಚೆ, ಕಸಬಾ ಹೋಬಳಿ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ .ಉಮಾವತಿ , 
P . B . 110 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 , 
S . C . 25 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 169 ನಾಗೇಖಾ 2013 , ಬೆಂಗಳೂರು, ದಿನಾಂಕ 06 - 02 - 2014 
ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ, 2011ರ (ಕರ್ನಾಟಕ ಅಧಿನಿಯಮ 01, 2012) ಇದರ ಪ್ರಕರಣ 4 ರಲ್ಲಿನ ಹಾಗೂ ಕರ್ನಾಟಕ 
ಸಾಮಾನ್ಯ ಖಂಡಗಳ ಅಧಿನಿಯಮ 1899 (KA , III, 1899) ರ ಪ್ರಕರಣ 21 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ 
ಅಧಿನಿಯಮದ ಅನುಸೂಚಿಯನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಿದೆ. ಅದು ಯಾವುದೆಂದರೆ: 

2. ಶೀರ್ಷಿಕೆ 2- ಸಾರಿಗೆ ಇಲಾಖೆ ” ಯ ಕ್ರಮ ಸಂಖ್ಯೆ 11ರ ಸೇವೆಗಳ ನಂತರ ಈ ಕೆಳಕಂಡ ಸೇವೆಗಳ ನಮೂದುಗಳನ್ನು ಸೇರಿಸಿ 
ಓದಿಕೊಳ್ಳತಕ್ಕದ್ದು ಎಂದರೆ: 


ಸಕ್ಷಮ 
ಅಧಿಕಾರಿಯು 


ಕ್ರಮ 


ಸೇವೆಗಳ ಪಟ್ಟಿ 


ಹೆಸರಿಸಲಾದ 
ಅಧಿಕಾರಿ 


ಹೆಸರಿಸಲಾದ 

ಅಧಿಕಾರಿಗೆ 
ಗೊತ್ತು ಮಾಡಿದ 

ಕಾಲ 


ಸಕ್ಷಮ ಅಧಿಕಾರಿ | 


ವಿಲೆ 


ಮೇಲ್ಮನವಿ 
ಪ್ರಾಧಿಕಾರ 


ಮೇಲ್ಮನವಿ 
ಪ್ರಾಧಿಕಾರಿಯು 

ವಿಲೆ 
ಮಾಡುವುದಕ್ಕೆ 
ಕಾಲಮಿತಿ | 


ಸಂಖ್ಯೆ 


ಮಾಡುವುದಕ್ಕೆ 
ಕಾಲ ಮಿತಿ 


4 


6 


8 


ಉ . ಸಾ . ಆ . 


ಜಂ . ಸಾ . ಆ . 


15 ಕೆಲಸದ | 
ದಿನಗಳು 


| 30 ಕೆಲಸದ 

ದಿನಗಳು 


ಉ . ಸಾ . ಆ . 


ಜಂ . ಸಾ . ಆ . 


12 | ಕಲಿಕೆ ಪರವಾನಗಿ ನಕಲು ಪ್ರಾ . ಸಾ . ಅ ./ | 07 ಕೆಲಸದ 

ಸ. ಪ್ರಾ . ಸಾ . ಅ . ದಿನಗಳು 
ಚಾಲನಾ 

ಪ್ರಾ . ಸಾ . ಅ ./ | 30 ಕೆಲಸದ 
ಪರವಾನಗಿಯಲ್ಲಿ ಹೊಸ | ಸ. ಪ್ರಾ . ಸಾ . ಅ. | ದಿನಗಳು 
ವರ್ಗವನ್ನು ಸೇರ್ಪಡೆ 

ಮಾಡುವಿಕೆ 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


೩೨೭ 


ಹೆಸರಿಸಲಾದ 
ಅಧಿಕಾರಿಗೆ 


ಸಕ್ಷಮ 
ಅಧಿಕಾರಿಯು 


ಕ್ರಮ 
ಸಂಖ್ಯೆ 


ಸೇವೆಗಳ ಪಟ್ಟಿ 


ಹೆಸರಿಸಲಾದ 
ಅಧಿಕಾರಿ 


ವಿಲೆ 


ಮೇಲ್ಮನವಿ 
ಪ್ರಾಧಿಕಾರ 


ಮೇಲ್ಮನವಿ 
ಪ್ರಾಧಿಕಾರಿಯು 

ವಿಲೆ 
ಮಾಡುವುದಕ್ಕೆ 
ಕಾಲಮಿತಿ 


ಗೊತ್ತು ಮಾಡಿದ | ಸಕ್ಷಮ ಅಧಿಕಾರಿ 

ಕಾಲ 


ಮಾಡುವುದಕ್ಕೆ 
ಕಾಲ ಮಿತಿ 


ಉ . ಸಾ . ಆ . 


ಜಂ . ಸಾ . ಆ . 


ಪ್ರಾ . ಸಾ . ಅ ./ 
ಸ . ಪ್ರಾ . ಸಾ . ಅ. 


07 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


| 


ಉ . ಸಾ . ಆ . 


ಜಂ . ಸಾ . ಆ . 


ಪ್ರಾ . ಸಾ . ಅ./ 
ಸ . ಪ್ರಾ . ಸಾ . ಅ. . 


30 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


ಉ . ಸಾ . ಆ . 


ಜಂ . ಸಾ . ಆ . 


ಪ್ರಾ . ಸಾ . ಅ. / 
ಸ. ಪ್ರಾ . ಸಾ . ಅ. 

ಪ್ರಾ . ಸಾ . ಅ. 


30 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


ಉ . ಸಾ . ಆ . 


14 

ಕಲಿಕೆಯ 
ಪರವಾನಗಿಯಲ್ಲಿ ವಿಳಾಸ || 

ಬದಲಾವಣೆ ಟಿಪ್ಪಣಿ 
15 ಚಾಲಕರಿಗೆ ಪಿಎಸ್‌ವಿ 

ಬ್ಯಾಡ್ಸ್ ವಿತರಣೆ 
16 | ಚಾಲಕನ ನಕಲು ಬ್ಯಾಡ್ಸ್ 

ವಿತರಣೆ 
17 ಚಾಲನಾ ತರಬೇತಿ ಶಾಲೆ 

ಸ್ಥಾಪನೆಗೆ ಪರವಾನಗಿ 

ಚಾಲನಾ ತರಬೇತಿ 
ಶಾಲೆಯ ಪರವಾನಗಿ 

ನವೀಕರಣ 
19 | ನಿರ್ವಾಹಕರ ಪರವಾನಗಿ 

ಮತ್ತು ಬ್ಯಾಡ್ಸ್ ನೀಡುವಿಕೆ 
| ನಿರ್ವಾಹಕರ ಪರವಾನಗಿ | 

ನವೀಕರಣ 


ಜಂ . ಸಾ . ಆ. 


45 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


ಪ್ರಾ . ಸಾ . ಅ . 


ಉ . ಸಾ . ಆ . 


ಜಂ . ಸಾ . ಆ . 


30 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


| 


ಉ . ಸಾ . ಆ . 


| 


ಜಂ . ಸಾ . ಆ . 


ಪ್ರಾ . ಸಾ . ಅ .| 
ಸ. ಪ್ರಾ . ಸಾ . ಅ. 


30 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


20 


ಉ . ಸಾ . ಆ . 


ಜ೦. ಸಾ . ಆ . 


ಪ್ರಾ . ಸಾ . ಅ./ 
ಸ . ಪ್ರಾ . ಸಾ . ಅ. 


30 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


ಉ . ಸಾ . ಆ . 


ಜಂ . ಸಾ . ಆ . 


ಪ್ರಾ . ಸಾ . ಅ./ 
ಸ. ಪ್ರಾ . ಸಾ . ಅ . 


15 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


| 


15 ಕೆಲಸದ 


ಉ . ಸಾ . ಆ . 


15 ಕೆಲಸದ 


ಜಂ . ಸಾ . ಆ . 


ನಿರ್ವಾಹಕರ 
ಪರವಾನಗಿಯಲ್ಲಿ ವಿಳಾಸ | 
ಬದಲಾವಣೆಯ ಟಿಪ್ಪಣಿ 
ನಿರ್ವಾಹಕರ ಪರವಾನಗಿ 
ಮತ್ತು ಬ್ಯಾಡ್ಸ್‌ನ ನಕಲು 
ಅಂತರ ರಾಷ್ಟ್ರೀಯ 
ಚಾಲನಾ ಪರವಾನಗಿ 
ತಾತ್ಕಾಲಿಕ ನೋಂದಣಿ 


ಪ್ರಾ . ಸಾ . ಅ ./ 
ಸ . ಪ್ರಾ . ಸಾ . ಅ . 


| 30 ಕೆಲಸದ 

ದಿನಗಳು 


ದಿನಗಳು 


ದಿನಗಳು 


ಉ . ಸಾ . ಆ . 


ಜಂ . ಸಾ . ಆ . 


ಪ್ರಾ . ಸಾ . ಅ./ 
ಸ. ಪ್ರಾ . ಸಾ . ಅ . 


07 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


ಉ . ಸಾ . ಆ . 


ಜಂ . ಸಾ . ಆ . 


ಪ್ರಾ . ಸಾ . ಅ ./ 
ಸ. ಪ್ರಾ . ಸಾ . ಅ. 


07 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 

ದಿನಗಳು 
30 ಕೆಲಸದ 
ದಿನಗಳು 


25 


ಉ . ಸಾ . ಆ . 


ಜಂ . ಸಾ . ಆ . 


45 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


ಇತರ ರಾಜ್ಯ ವಾಹನ ಪ್ರಾ . ಸಾ . ಅ ./ 
ಸಂಬಂಧಪಟ್ಟಂತೆ ಹೊಸ | ಸ. ಪ್ರಾ . ಸಾ . ಅ . 

ನೋಂದಣಿ 

ಅಸೈನ್‌ಮೆಂಟ್ 
|| ಮಾಲೀಕತ್ವ ವರ್ಗಾವಣೆ ಪ್ರಾ . ಸಾ . ಅ .| | 

ಸ. ಪ್ರಾ . ಸಾ . ಅ . 


26 


ಉ . ಸಾ . ಆ . 


ಜಂ . ಸಾ . ಆ . 


30 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


27 | 


ಉ . ಸಾ . ಆ. 


ಜಂ . ಸಾ . ಆ . 


60 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


28 


ವಾಹನ ಮಾಲೀಕರ ಪ್ರಾ . ಸಾ . ಅ ./ 
ಸಾವಿನ ನಂತರ ಸ . ಪ್ರಾ . ಸಾ . ಅ . 

ಮಾಲೀಕತ್ವದ 
ವರ್ಗಾವಣೆ ಟಿಪ್ಪಣಿ 
ಸಾರ್ವಜನಿಕ ಹರಾಜಿನಲ್ಲಿ ಪ್ರಾ . ಸಾ . ಅ ./ 
ಖರೀದಿಸಿದ ವಾಹನದ | ಸ. ಪ್ರಾ . ಸಾ . ಅ. 

ಮಾಲೀಕತ್ವದ 
ವರ್ಗಾವಣೆ (ಕರ್ನಾಟಕ 

ರಾಜ್ಯ ) 


ಉ . ಸಾ . ಆ . 


ಜಂ . ಸಾ . ಆ . 


30 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


೩೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಸಕ್ಷಮ 
ಅಧಿಕಾರಿಯು 


ಮೇಲ್ಮನವಿ 
ಪ್ರಾಧಿಕಾರಿಯು 


ಕ್ರಮ 
ಸಂಖ್ಯೆ 


ಹೆಸರಿಸಲಾದ 

ಅಧಿಕಾರಿಗೆ 
ಗೊತ್ತು ಮಾಡಿ | ಸಕ್ಷಮ ಅಧಿಕಾರಿ 


ಹೆಸರಿಸಲಾದ 
ಅಧಿಕಾರಿ 


ಸೇವೆಗಳ ಪಟ್ಟಿ 


ವಿಲೆ 


ಮೇಲ್ಮನವಿ 
ಪ್ರಾಧಿಕಾರ 


ವಿಲೆ 


ಕಾಲ 


ಮಾಡುವುದಕ್ಕೆ 
ಕಾಲ ಮಿತಿ 


ಮಾಡುವುದಕ್ಕೆ 
ಕಾಲಮಿತಿ 


- 


5 


ಉ . ಸಾ . ಆ . 


ಜಂ . ಸಾ . ಆ . 


07 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


ಉ . ಸಾ . ಆ . 


ಜಂ . ಸಾ . ಆ . 


ರಿಜಿಸ್ಟರ್ ಸಾರ ಪ್ರಾ . ಸಾ . ಅ ./ 

( ಎಕ್ಸ್ಟ್ರಾಕ್ಸ್ ) ಸ. ಪ್ರಾ . ಸಾ . ಅ . 
ಹೈಪೋಥಿಕೇಷನ್ ಪ್ರಾ . ಸಾ . ಅ ./ 
ಪ್ರವೇಶ/ ಬಾಡಿಗೆ/ ಖರೀದಿ/ | ಸ. ಪ್ರಾ . ಸಾ . ಅ . 

ಗುತ್ತಿಗೆ ಒಪ್ಪಂದ 
ಕ್ಲಿಯರೆನ್ಸ್ /ತೆರವು ಪ್ರಾ . ಸಾ . ಅ./ 
ಪ್ರಮಾಣ ಪತ್ರ ವಿತರಣೆ ಸ . ಪ್ರಾ . ಸಾ . ಅ . 


15 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


30 ಕೆಲಸದ 
ದಿನಗಳು 


ಉ . ಸಾ . ಆ . 


ಜಂ . ಸಾ . ಆ . 


30 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


| 30 ಕೆಲಸದ 

ದಿನಗಳು 


13 . ಶೀರ್ಷಿಕೆ “13 - ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀನುಗಾರಿಕೆ) ” ಯ ಕ್ರಮ ಸಂಖ್ಯೆ 3ರ ಸೇವೆಗಳ ನಂತರ ಈ ಕೆಳಕಂಡ 
ಸೇವೆಗಳ ನಮೂದುಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು ಎಂದರೆ: 


ಮೇಲ್ಮನವಿ 
ಪ್ರಾಧಿಕಾರಿಯು 


ಕ್ರಮ 
ಸಂಖ್ಯೆ 


ಹೆಸರಿಸಲಾದ 

ಅಧಿಕಾರಿಗೆ 
ಗೊತ್ತು ಮಾಡಿದ 


ಹೆಸರಿಸಲಾದ 
ಅಧಿಕಾರಿ 


ಸೇವೆಗಳ ಪಟ್ಟಿ 


ಸಕ್ಷಮ ಅಧಿಕಾರಿ 


ಸಕ್ಷಮ 
ಅಧಿಕಾರಿಯು 

ವಿಲೆ 
ಮಾಡುವುದಕ್ಕೆ 
ಕಾಲ ಮಿತಿ 


ಮೇಲ್ಮನವಿ 
ಪ್ರಾಧಿಕಾರ 


ವಿಲೆ 


ಕಾಲ 


ಮಾಡುವುದಕ್ಕೆ 
ಕಾಲಮಿತಿ 


4 


| | ಮೀನುಮರಿ ಖರೀದಿಗೆ 

ಸಹಾಯಧನ 
ನೀಡುವುದು 


| 70 ಕೆಲಸದ 

ದಿನಗಳು 


15 ಕೆಲಸದ 
ದಿನಗಳು 


ಮೀನುಗಾರಿಕೆ 
ಸಹಾಯಕ 
ನಿರ್ದೇಶಕರು, 
ಶ್ರೇಣಿ- 2 


ಮೀನುಗಾರಿಕೆ 

ಉಪ 
ನಿರ್ದೇಶಕರು, 


| 30 ಕೆಲಸದ 

ದಿನಗಳು 


ಮೀನುಗಾರಿಕೆ 

ಹಿರಿಯ 
ಸಹಾಯಕ 
ನಿರ್ದೇಶಕರು / 
ಮೀನುಗಾರಿಕೆ 
ಸಹಾಯಕ 
ನಿರ್ದೇಶಕರು , 
ಶ್ರೇಣಿ- 1 


5 


| 


ಮೀನುಗಾರಿಕೆ 


60 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


| 30 ಕೆಲಸದ 

ದಿನಗಳು 


ಉಪ 


ಮೀನುಗಾರಿಕೆ ಕಿಟ್ 

ವಿತರಣೆಗೆ 
ಫಲಾನುಭವಿಗಳ ಪಟ್ಟಿಗೆ 

ಅನುಮೋದನೆ 
ನೀಡುವುದು 


ಮೀನುಗಾರಿಕೆ 
ಸಹಾಯಕ 
ನಿರ್ದೇಶಕರು , 
ಶ್ರೇಣಿ- 2 


ನಿರ್ದೇಶಕರು, 


ಮೀನುಗಾರಿಕೆ 

ಹಿರಿಯ 
ಸಹಾಯಕ 
ನಿರ್ದೇಶಕರು / 
ಮೀನುಗಾರಿಕೆ 
ಸಹಾಯಕ 
ನಿರ್ದೇಶಕರು, 
ಶ್ರೇಣಿ- 1 


60 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


6 | ಮೀನುಮರಿ ಉತ್ಪಾದನ 

ಮತ್ತು ಪಾಲನ 
ಕೇಂದ್ರಗಳ ನೋಂದಣಿ 

ಮಾಡುವುದು 


| 30 ಕೆಲಸದ 

ದಿನಗಳು 


ಮೀನುಗಾರಿಕೆ 
ಸಹಾಯಕ 
ನಿರ್ದೇಶಕರು, 
ಶ್ರೇಣಿ- 2 


| ಮೀನುಗಾರಿಕೆ 

ಉಪ 
ನಿರ್ದೇಶಕರು , 


ಮೀನುಗಾರಿಕೆ 

ಹಿರಿಯ 
ಸಹಾಯಕ 
ನಿರ್ದೇಶಕರು / 
ಮೀನುಗಾರಿಕೆ 
ಸಹಾಯಕ 
ನಿರ್ದೇಶಕರು, 
ಶ್ರೇಣಿ- 1 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


೩೨೯ 


ಮೇಲ್ಮನವಿ 
ಪ್ರಾಧಿಕಾರಿಯು 


ಕ್ರಮ 
ಸಂಖ್ಯೆ 


ಸೇವೆಗಳ ಪಟ್ಟಿ 


ಹೆಸರಿಸಲಾದ 
ಅಧಿಕಾರಿ 


ಹೆಸರಿಸಲಾದ 

ಅಧಿಕಾರಿಗೆ 
ಗೊತ್ತು ಮಾಡಿದ 

ಕಾಲ 


ಮೇಲ್ಮನವಿ 
ಪ್ರಾಧಿಕಾರ 


ವಿಲೆ 


ಮಾಡುವುದಕ್ಕೆ 
ಕಾಲಮಿತಿ 


3 


| 


7 


. 


| 


| 60 ಕೆಲಸದ 

ದಿನಗಳು 


ಮೀನುಗಾರಿಕೆ 

ಉಪ 
ನಿರ್ದೇಶಕರು, 


| 30 ಕೆಲಸದ 

ದಿನಗಳು 


ಅಲಂಕಾರಿಕ ಮೀನು 
ಉತ್ಪಾದನೆ ಮತ್ತು 
ಪಾಲನ ಕೇಂದ್ರಗಳ 
ಮತ್ತು ಅಂಗಡಿಗಳ 

ನೋಂದಣಿ 
ಮಾಡುವುದು 


ಮೀನುಗಾರಿಕೆ 
ಸಹಾಯಕ 
ನಿರ್ದೇಶಕರು, 
ಶ್ರೇಣಿ- 2 


8 


| 


| 90 ಕೆಲಸದ 


ಸಂಕಷ್ಟದಲ್ಲಿರುವ 
ಮೀನುಗಾರರಿಗೆ 
ಪರಿಹಾರ ನೀಡುವುದು 


ಸಕ್ಷಮ 

ಅಧಿಕಾರಿಯು 
ಸಕ್ಷಮ ಅಧಿಕಾರಿ 

ವಿಲೆ 
ಮಾಡುವುದಕ್ಕೆ 

ಕಾಲ ಮಿತಿ 
5 

6 
ಮೀನುಗಾರಿಕೆ | 

15 ಕೆಲಸದ | 
ಹಿರಿಯ 

ದಿನಗಳು 
ಸಹಾಯಕ 
ನಿರ್ದೇಶಕರು / 
ಮೀನುಗಾರಿಕೆ 

ಸಹಾಯಕ 
ನಿರ್ದೇಶಕರು, 

ಶ್ರೇಣಿ- 1 
ಮೀನುಗಾರಿಕೆ 15 ಕೆಲಸದ 
ಹಿರಿಯ 

ದಿನಗಳು 
ಸಹಾಯಕ 
ನಿರ್ದೇಶಕರು/ 
ಮೀನುಗಾರಿಕೆ 
ಸಹಾಯಕ 
ನಿರ್ದೇಶಕರು , 

ಶ್ರೇಣಿ- 1 
ಮೀನುಗಾರಿಕೆ | 15 ಕೆಲಸದ 
ಹಿರಿಯ 

ದಿನಗಳು 
ಸಹಾಯಕ 
ನಿರ್ದೇಶಕರು/ 
ಮೀನುಗಾರಿಕೆ 

ಸಹಾಯಕ 
ನಿರ್ದೇಶಕರು, 
ಶ್ರೇಣಿ-1 


ಮೀನುಗಾರಿಕೆ 
ನಿರ್ದೇಶಕರು , 


| 30 ಕೆಲಸದ 

ದಿನಗಳು 


ಮೀನುಗಾರಿಕೆ 
ಸಹಾಯಕ 
ನಿರ್ದೇಶಕರು , 
ಶ್ರೇಣಿ- 2 


ದಿನಗಳು 


| 60 ಕೆಲಸದ 

ದಿನಗಳು 


ಮೀನುಗಾರಿಕೆ 

ಉಪ 
ನಿರ್ದೇಶಕರು, 


| 30 ಕೆಲಸದ 

ದಿನಗಳು 


ಜೀವರಕ್ಷಕ ಸಾಧನಗಳ 
ಖರೀದಿಗೆ ಸಹಾಯಧನ 

ನೀಡಲು 
ಫಲಾನುಭವಿಗಳ ಪಟ್ಟಿಗೆ 
ಅನುಮೋದನೆ 
ನೀಡುವುದು 


ಮೀನುಗಾರಿಕೆ 
ಸಹಾಯಕ 
ನಿರ್ದೇಶಕರು, 
ಶ್ರೇಣಿ-2 


15 . ಶೀರ್ಷಿಕೆ “15 - ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಡಿ ಬರುವ “ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ” ಯನ್ನು 
ಉಪಶೀರ್ಷಿಕೆ - ಎಂದು ಓದಿಕೊಂಡು, ನಂತರ “ ಅರಣ್ಯ ಇಲಾಖೆಯ ಈ ಕೆಳಕಂಡ ಸೇವೆಗಳ ನಮೂದುಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು ಎಂದರೆ: 
|| - “ ಅರಣ್ಯ ” 


ಸಕ್ಷಮ 
ಅಧಿಕಾರಿಯು 


ಮೇಲ್ಮನವಿ 
ಪ್ರಾಧಿಕಾರಿಯು 


ಕ್ರಮ 


ಸೇವೆಗಳ ಪಟ್ಟಿ 


ಹೆಸರಿಸಲಾದ 
ಅಧಿಕಾರಿ 


ಹೆಸರಿಸಲಾದ 

ಅಧಿಕಾರಿಗೆ . 
ಗೊತ್ತು ಮಾಡಿದ 

ಕಾಲ 


ಸಕ್ಷಮ ಅಧಿಕಾರಿ 


ವಿಲೆ 


ಮೇಲ್ಮನವಿ 
ಪ್ರಾಧಿಕಾರ 


ವಿಲೆ 


ಸಂಖ್ಯೆ 


ಮಾಡುವುದಕ್ಕೆ 
ಕಾಲ ಮಿತಿ 


ಮಾಡುವುದಕ್ಕೆ 
ಕಾಲಮಿತಿ | 


- 


2 


- 5 


| 


7 ಕೆಲಸದ 
ದಿನಗಳು 


ಅರಣ್ಯ 


ಸಾರ್ವಜನಿಕರಿಗೆ ಸಸಿಗಳ | ವಲಯ 
ವಿತರಣೆ ಮಾಡುವುದು, | ಅರಣ್ಯಾಧಿಕಾರಿ 
ಆದೇಶ ನೀಡುವುದು 
ವನ್ಯ ಪ್ರಾಣಿ 

ವಲಯ 
ಹಾವಳಿಯಿಂದ ಬೆಳೆನಾಶ | ಅರಣ್ಯಾಧಿಕಾರಿ 
ಪರಿಹಾರ, ಆದೇಶ 
ನೀಡುವುದು 


30 ಕೆಲಸದ 
ದಿನಗಳು 


ಅರಣ್ಯ 


ಸಹಾಯಕ 7 ಕೆಲಸದ | ಉಪ ಅರಣ್ಯ | 7 ಕೆಲಸದ 

ದಿನಗಳು ಸಂರಕ್ಷಣಾಧಿಕಾರಿ | ದಿನಗಳು 
ಸಂರಕ್ಷಣಾಧಿಕಾರಿ 
ಸಹಾಯಕ | 30 ಕೆಲಸದ ಅಪರ ಪ್ರಧಾನ | 30 ಕೆಲಸದ 

ದಿನಗಳು ಮುಖ್ಯ ಅರಣ್ಯ ದಿನಗಳು 
ಸಂರಕ್ಷಣಾಧಿಕಾರಿ / 

ಸಂರಕ್ಷಣಾಧಿಕಾರಿ 
ಉಪ ಅರಣ್ಯ 

( ವನ್ಯಜೀವಿ)/ 
ಸಂರಕ್ಷಣಾಧಿಕಾರಿ / 

ಪ್ರಧಾನ ಮುಖ್ಯ 

ಅರಣ್ಯ 
ಸಂರಕ್ಷಣಾಧಿಕಾರಿ 

ಸಂರಕ್ಷಣಾಧಿಕಾರಿ 
( ವನ್ಯಜೀವಿ) 


ಅರಣ್ಯ 


೩೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


ಭಾಗ ೪ 


ಕ್ರಮ 
ಸಂಖ್ಯೆ 


ಸೇವೆಗಳ ಪಟ್ಟಿ 


ವಿಲೆ 


ವಿಲೆ 


ವನ್ಯಪ್ರಾಣಿಗಳ 
ಹಾವಳಿಯಿಂದ 
ಸಾಕುಪ್ರಾಣಿಗಳ ಪ್ರಾಣ 
ಹಾನಿ ಪರಿಹಾರ , 
ಆದೇಶ ನೀಡುವುದು 


ವನ್ಯಪ್ರಾಣಿಗಳ 
ಹಾವಳಿಯಿಂದ 
ಮಾನವನ ಪ್ರಾಣ ಹಾನಿ 
ಮತ್ತು ಶಾಶ್ವತ 
ಅಂಗವಿಕಲತೆ ಪರಿಹಾರ , 
ಆದೇಶ ನೀಡುವುದು 


ಸಕ್ಷಮ 

ಮೇಲ್ಮನವಿ 
ಹೆಸರಿಸಲಾದ 
ಅಧಿಕಾರಿಯು 

ಪ್ರಾಧಿಕಾರಿಯು 
ಹೆಸರಿಸಲಾದ ಅಧಿಕಾರಿಗೆ 

ಮೇಲ್ಮನವಿ 
ಸಕ್ಷಮ ಅಧಿಕಾರಿ 
ಅಧಿಕಾರಿ ಗೊತ್ತು ಮಾಡಿದ 

ಪ್ರಾಧಿಕಾರ 
ಮಾಡುವುದಕ್ಕೆ 

ಮಾಡುವುದಕ್ಕೆ 
ಕಾಲ 
ಕಾಲ ಮಿತಿ 

ಕಾಲಮಿತಿ 
| 5 
ವಲಯ 15 ಕೆಲಸದ ಸಹಾಯಕ | | 25 ಕೆಲಸದ ಅಪರ ಪ್ರಧಾನ | 30 ಕೆಲಸದ 
ಅರಣ್ಯಾಧಿಕಾರಿ ದಿನಗಳು 

ಅರಣ್ಯ ದಿನಗಳು ಮುಖ್ಯ ಅರಣ್ಯ ದಿನಗಳು 
ಸಂರಕ್ಷಣಾಧಿಕಾರಿ/ 

ಸಂರಕ್ಷಣಾಧಿಕಾರಿ 
ಉಪ ಅರಣ್ಯ 

( ವನ್ಯಜೀವಿ)/ 
ಸಂರಕ್ಷಣಾಧಿಕಾರಿ/ 

ಪ್ರಧಾನ ಮುಖ್ಯ 
ಅರಣ್ಯ 

ಅರಣ್ಯ 
ಸಂರಕ್ಷಣಾಧಿಕಾರಿ 

ಸಂರಕ್ಷಣಾಧಿಕಾರಿ 
ಮುಖ್ಯ ಅರಣ್ಯ 

( ವನ್ಯಜೀವಿ) 
ಸಂರಕ್ಷಣಾಧಿಕಾರಿ 
ವಲಯ | 7 ಕೆಲಸದ ಸಹಾಯಕ 20 ಕೆಲಸದ ಅಪರ ಪ್ರಧಾನ || 30 ಕೆಲಸದ 
ಅರಣ್ಯಾಧಿಕಾರಿ ದಿನಗಳು 

ಅರಣ್ಯ 

ದಿನಗಳು ಮುಖ್ಯ ಅರಣ್ಯ ದಿನಗಳು 
ಸಂರಕ್ಷಣಾಧಿಕಾರಿ/ 

ಸಂರಕ್ಷಣಾಧಿಕಾರಿ 
ಉಪ ಅರಣ್ಯ 

( ವನ್ಯಜೀವಿ)/ 
ಸಂರಕ್ಷಣಾಧಿಕಾರಿ/ 

ಪ್ರಧಾನ ಮುಖ್ಯ 
ಅರಣ್ಯ 

ಅರಣ್ಯ 
ಸಂರಕ್ಷಣಾಧಿಕಾರಿ 

ಸಂರಕ್ಷಣಾಧಿಕಾರಿ 
ಮುಖ್ಯ ಅರಣ್ಯ 

( ವನ್ಯಜೀವಿ) 
ಸಂರಕ್ಷಣಾಧಿಕಾರಿ 
ವಲಯ 90 ಕೆಲಸದ ಮುಖ್ಯ ಅರಣ್ಯ 90 ಕೆಲಸದ | ಪ್ರಧಾನ ಮುಖ್ಯ | 30 ಕೆಲಸದ 
ಅರಣ್ಯಾಧಿಕಾರಿ/ ದಿನಗಳು ಸಂರಕ್ಷಣಾಧಿಕಾರಿ ದಿನಗಳು 

ಅರಣ್ಯ 

ದಿನಗಳು 
ಉಪ ಅರಣ್ಯ ವೃಕ್ಷ ಪ್ರಾಧಿಕಾರ 

ಸಂರಕ್ಷಣಾಧಿಕಾರಿ 
ಸಂರಕ್ಷಣಾಧಿಕಾರಿ 

( Tree 

( ಅರಣ್ಯ ಪಡೆ 
(Tree Officer) Authority ) 

ಮುಖ್ಯಸ್ಥರು) 
ವಲಯ 42 ಕೆಲಸದ ಮುಖ್ಯ ಅರಣ್ಯ 60 ಕೆಲಸದ ಪ್ರಧಾನ ಮುಖ್ಯ 30 ಕೆಲಸದ 
ಅರಣ್ಯಾಧಿಕಾರಿ/ | ದಿನಗಳು ಸಂರಕ್ಷಣಾಧಿಕಾರಿ ದಿನಗಳು - ಅರಣ್ಯ ದಿನಗಳು 
ಉಪ ಅರಣ್ಯ 

ಸಂರಕ್ಷಣಾಧಿಕಾರಿ 
ಸಂರಕ್ಷಣಾಧಿಕಾರಿ 

( ಅರಣ್ಯ ಪಡೆ 
ಮುಖ್ಯಸ್ಥರು) 


5 


ಮರಗಳ ಕಟಾವಣೆ 
ಮಾಡಲು ಅನುಮತಿ 
ನೀಡುವುದು 


6 | ಸಾರಿಗೆ ರಹದಾರಿ 

(Transport Permit ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಎನ್ . ವರಪ್ರಸಾದ್ ರೆಡ್ಡಿ, 
ಆಡಳಿತಾಧಿಕಾರಿಗಳು ಮತ್ತು ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
( ಆಡಳಿತ ಸುಧಾರಣೆ- ನಾಗರೀಕ ಸೇವೆಗಳು). 


DEPARTMENT OF PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 169 NaSeKha 2013 , Bangalore, dated 06 -02 -2014 


In Excercise of powers conferred under section (4 ) of the Karnataka Sakala Services Act -2011 , 
(Karnataka Act 01, 2012 ) read with section 21 of Karnataka General Clauses Act 1899 (KA.III. 1899). The 
Government of Karnataka hereby amends the schedule of the said act as specified below : 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 

೩೩೧ 
2. Heading " 2 - under " Transport Department" after services Sl.No. 11 , the following services to be added 
and read as : 


SI. 
No. 


Competent 

Officer 


Time limit for 

disposalby 
the Competent 

Officer 


Appellate 
Authority 


Time limit for 
disposalby 
the Appellate 

Authority 
30 Working 

days 
30 Working 

days 


DCT 


JCT 


15 Working 

days 


DCT 


JCT 


15 Working 

days 


DCT 


15 Working 

days 


JCT 


DCT 


JCT 


15 Working 

days 
15 Working 

days 


30 Working 

days 
30 Working 

days 
30 Working 

days 
30 Working 

days 


16 


DCT 


JCT 


17 


DCT 


Stipulated 

Designated time for 
List of Services 

Officer designated 

officer 
Duplicate copy of RTO /ARTO 7 Working 
Learning Licence 

days 
Including New part in RTOIARTO 30 Working 
Learning Licence 

days 
Change of Address note RTO /ARTO 07Working 
in Learning Licence 

days 
Issue of PSV Badge to RTO /ARTO | 30 Working 
Drivers 

days 
Issue of duplicate PSV RTO /ARTO 30 Working 
Badge to Drivers 

days 
License of opening for RTO 45 Working 
New Driving Schools 

days 
Renewal for Driving RTO 30 Working 
School Learning Licence 

days 
Conductor License and | RTO /ARTO | 30 Working 
Badge Distribution 

days 
Renewal for conductor | RTO /ARTO 30 Working 
Licence 

days 
Change of Address in RTO / ARTO 15 Working 
Conductor Licence 

days 
Duplicate copy of RTO /ARTO 15 Working 
Conductor Licence and 

days 
Badge 
International Driving RTO / ARTO 07 Working 
Licence Permit 

days 
Temporary Registration RTOIARTO | 07 Working 

days 


30 Working 

days 


JCT 


18 


DCT 


30 Working 

days 


JCT 


30 Working 

days 


DCT 


JCT 


15 Working 

days 
15 Working 


DCT 


ЈСТ 


days 


30 Working 

days 
30 Working 

days 
30 Working 

days 
30 Working 

days 


DCT 


JCT 


15 Working 

days 


22 


DCT 


JCT 


15 Working 

days 


23 


DCT 


JCT 


15 Working 

days 


30 Working 

days 
30 Working 

days 


24 


DCT 


JCT 


15 Working 

days 


25 


RTO /ARTO 


DCT 


New Registration 
assignment for Inter- state 
vehicle 


45 Working 

days 


15 Working 

days 


JCT 


30 Working 

days 


26 


Transfer for Ownership 


RTO /ARTO 


DCT 


30 Working 

days 


DCT 


JCT 


15 Working 

days 


30 Working 

days 


27 


DCT 


ЈСТ . 


Transfer note for 
ownership after the death 
of Vehicle Owner 


RTO /ARTO | 60 Working 

days 


15 Working 

days 


30 Working 

days 


28 


DCT 


ЈСТ 


RTO /ARTO | 30 Working 

days 


15 Working 

days 


30 Working 

days 


Change Ownership of the 
Vehicle purchasing in 
public auction (Karnataka 
State ) 


29 


B -Register (Extract) 


RTO /ARTO 


DCT 


JCT 


15 Working 

days 


07 Working 

days 
15 Working 

days 


15 Working 

days 
30 Working 

days 


30 


RTO /ARTO 


DCT 


Hypothication Entry /Lease 
Agreement 


15 Working 

days 


JCT 


229 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


List of Services 


Designated 

Officer 


Time limit for 

disposal by 
the Competent 

Officer 


Stipulated 

time for Competent 
designated | Officer 

officer 
30 Working DCT 

days 


Appellate 
Authority 


Time limit for 

disposal by 
the Appellate 

Authority 


31 


RTO/ ARTO 


JCT 


Distributing 
Clearance/Releasing 
Certificate 


15 Working 

days 


30 Working 

days 


13. Heading " 13 – under " Animal Husbandry & Fisheries Department (Fisheries)" after services Sl.No . 3, the following 
services to be added and read as : 


Time limit 


for 


List of Services 


Stipulated 

time for 
designated 

officer 


Designated 

Officer 


No. 


Competent 

Officer 


Appellate 
Authority 


disposal 

by the 
Competent 

Officer 


Time limit 
for disposal 

by the 
Appellate 
Authority 


Subsidy for purchase 
of fish seed 


70 Working 

days 


15 Working 

days 


Assistant 
Director of 
Fisheries , 
Grade- 11 


Deputy 
Director of 
Fisheries 


30 Working 

days 


Senior Assistant 

Director of 1 
Fisheries/ 
Assistant 
Director of 
Fisheries , 
Grade-1 


5 


60 Working 

days 


15 Working 

days 


Approval of 
Beneficiary for 
Distribution of fishery 
requisite kits (SS ) 


30 Working 

days 


Assistant 
Director of 
Fisheries , 
Grade- 11 


Deputy 
Director of 
Fisheries 


Senior Assistant 

Director of 
Fisheries/ 
Assistant 
Director of 
Fisheries , 
Grade-I 


6 


Registration of fish 
seed production and 
rearing farms 


60 Working 

days 


15 Working 

days 


Assistant 
Director of 
Fisheries , 
Grade- 11 


Deputy 
Director of 
Fisheries 


30 Working 

days 


Senior Assistant 

Director of 
Fisheries/ 
Assistant 
Director of 
Fisheries , 
Grade -1 


7 


15 Working 


Registration of 
ornamental fish farm / 
hatchery /shop 


60 Working 

days 


30 Working 

days 


days 


Assistant 
Director of 
Fisheries , 
Grade- 11 


Deputy 
Director of 
Fisheries 


Senior Assistant 

Director of 
Fisheries/ 
Assistant 
Director of 
Fisheries , 
Grade -1 


8 


30 Working 


Providing relief to 
distress fishermen 


90 Working 

days 


15 Working 

days 


Director of 
Fisheries 


days 


Assistant 
Director of 
Fisheries , 
Grade-II 


Senior Assistant 

Director of 
Fisheries/ 
Assistant 
Director of 
Fisheries , 
Grade -1 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೩ , ೨೦೧೪ 


೩೩೩ 


List of Services 


Designated 

Officer 


Stipulated 

time for 
designated 

officer 


Competent 

Officer 


Time limit 

for 
disposal 

by the 
Competent 

Officer 


Appellate 
Authority 


Time limit 
for disposal 

by the 
Appellate 
Authority 


No . 


9 


60 Working 


15 Working 

days 


30 Working 

days 


days 


Approval of 
Beneficiary for 
Assistance to 
purchase of life saving 
equipments 


Assistant 
Director of 
Fisheries , 
Grade- 11 


Deputy 
Director of 
Fisheries 


Senior Assistant 

Director of 
Fisheries/ 
Assistant 
Director of 
Fisheries , 
Grade -1 


15 . Heading " 15 – " Karnataka, State Pollution Control Board " under " Forest , Ecology and Environment Department" to 
be read as Sub -Heading I, and the following services of " Forest" Department to be added and read as : 
II – " FOREST" 


List of Services 


Stipulated 

timefor 
designated 

officer 


Designated 

Officer 


No. 


Competent 

Officer 


Time limit 

for 
disposal 

by the 
Competent 

Officer 


Appellate 
Authority 


Time limit 
for disposal 

by the 
Appellate 
Authority 


1 


R . F . O . 


A . C . F . 


D . C . F . 


Distribution of 
seedlings to public 
issue or orders 


7 Working 

days 


7 Working 

days 


7 Working 

days 


R . F . O . 


30 Working | A .C .F ./ D .C .F ./ C . F. | 

days 


30 Working 

days 


APCCF 

(Wildlife ) 
PCCF (Wildlife ) 


30 Working 

days 


Ex-gratia to be 
sanctioned to the 
concerned for crop 
damages caused 
by wild animals 
Ex- gratia to be 
sanctioned in case 
of cattle killed by 
wild animals. 


3 


R . F . O . 


15 Working 

days 


A .C .F ./D .C . F ./ C . F ./ 

C . C . F . 


25 Working 

days 


APCCF 

(Wildlife) 
PCCF (Wildlife ) 


30 Working 

days 


4 


R . F .O . 


A . C .F ./D .C . F./C .F ./ | 


15 Working 

days 


20 Working 

days 


APCCF 

(Wildlife ) 
PCCF (Wildlife) 


30 Working 

days 


C . C . F . 


Ex -gratia to be 
sanctioned in case 
of human death 
permanent disability 
caused by wild 
animals . 


5 


PCCF (HOFF ) 


Permission for 
cutting trees 


R .F . O . / D . C .F . 
(Tree Officer) 


90 Working 

days 


C .C .F . (Tree 

Authority) 


90 Working 

days 


30 Working 

days 


6 


Transit permit 


C . C . F . 


PCCF (HOFF) 


R . F . O . / D . C . F . | 42 Working 

days 


60 Working 

days 


30 Working 

days 


By order and in the name of the Governor of Karnataka 

B .N . VARAPRASAD REDDY , 
Administrative Officer & Ex -officio 

Under Secretary to Government, 
Department of Personnel & Administrative Reforms 

(AR -Citizen Services). 


PR . 111 
SC . 5000 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಸಂಖ್ಯೆ.163 ಎಫ್ ಎಎಫ್ 2013, ಬೆಂಗಳೂರು, ದಿನಾಂಕ: 25.11 .2013 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ( 1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸರ್ಕಾರವು ಈ ಕೆಳಕಂಡ “ಅನುಸೂಚಿ” ಯಲ್ಲಿ ನಮೂದಿಸಿರುವ ಬಳ್ಳಾರಿ ಜಿಲ್ಲೆ, ಸಿರಗುಪ್ಪ ತಾಲ್ಲೂಕು, ತೆಕ್ಕಲಕೋಟೆ ಹೋಬಳಿ 
ನಡವಿ ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ ದಿಂದ ಜಾರಿಗೆ ಬರುವಂತೆ 
“ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಿ ಘೋಷಿಸಲಾಗಿದೆ. 

- : ಅನುಸೂಚಿ : 
ಜಿಲ್ಲೆಯ ಹೆಸರು : ಬಳ್ಳಾರಿ 
ತಾಲೂಕಿನ ಹೆಸರು 

ಸಿರುಗುಪ್ಪ 
ಹೋಬಳಿಯ ಹೆಸರು 

ತೆಕ್ಕಲಕೋಟೆ 
ಗ್ರಾಮದ ಹೆಸರು : ನಡವಿ 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 

ವಿಸ್ತೀರ್ಣ 
ಗ್ರಾಮ ಸರ್ವೆ ನಂಬರ್ 

( ಹೆಕ್ಟೇರ್) 


ನಡವಿ 


397 


70 . 55 


521 


1. 00 


522 


1.50 


10. 


ಒಟ್ಟು 

73 .05 
1. ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 4 (1)( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ಬಳ್ಳಾರಿ ಉಪ 

ವಿಭಾಗ , ಬಳ್ಳಾರಿ ಇವರನ್ನು " ಅರಣ್ಯ ವ್ಯವಸ್ಥಾಪನಾಧಿಕಾರಿ" ಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963 
ಚಾಪ್ಟರ್‌- 1 ರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ, ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ, ತೀರ್ಮಾನಿಸುವುದು. 
ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 4( 2)ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬಳ್ಳಾರಿ ವಿಭಾಗ, 
ಬಳ್ಳಾರಿ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಖಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು 
ಈ ಮೂಲಕ ನೇಮಿಸಲಾಗಿದೆ. 
ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 11 , 12 ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ 
ಬಾಧಿತರಾದ ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ 

ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತದೆ. 
4. ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್‌ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ ವ್ಯಕ್ತಿಗಳು 

ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
5. ಇತರೆ ಸವಲತ್ತುಗಳು: ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 

ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 
ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ : 05.06. 2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ 
ಹಕ್ಕನ್ನು ಹಾಗೆಯೇ ಮುಂದುವರೆಸಲಾಗಿದೆ. 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು 
ಮುಂದೆ ವಿವರಿಸಿದೆ. 

ಗಡಿ ವಿವರ 
ಉತ್ತರ: ಸೀಮಾರೇಖೆಯು ನಡವಿ ಗ್ರಾಮದ ಸರ್ವೆ ನಂ . 217ರ ಆಗ್ನೆಯ ಗಡಿಯಿಂದ ಪಶ್ಚಿಮಕ್ಕೆ 84.20 ಮೀಟರ್‌ಗಳಷ್ಟು ದೂರದಲ್ಲಿ ಕ್ರಮ 

ಸಂಖ್ಯೆ . 1 ರಿಂದ ಆರಂಭವಾಗಿ ಪೂರ್ವಕ್ಕೆ ಸರ್ವೆ ರೇಖೆಯು ಸಾಗಿ ನಡವಿ ಗ್ರಾಮದ ಸರ್ವೆ ನಂ . 207ರ ಆಗೇಯ ದಿಕ್ಕನ್ನು ಸಂಧಿಸಿ 
ನಂತರ ಪೂರ್ವೋತ್ತರ ದಿಕ್ಕಿನಲ್ಲಿ ಸಾಗಿ ಸದರಿ ಗ್ರಾಮದ ಸರ್ವೆ ನಂ . 216 ಮತ್ತು 217 ಗಡಿಯಲ್ಲಿ ಕ್ರಮ ಸಂಖ್ಯೆ . 3 ನ್ನು ಸೇರುತ್ತದೆ. 
ನಂತರ ಸರ್ವೆ ರೇಖೆಯು ಪೂರ್ವ- ದಕ್ಷಿಣ ದಿಕ್ಕಿನಲ್ಲಿ ನಡವಿ ಗ್ರಾಮದ ಸರ್ವೆ ನಂ . 218, 396 , 395 , 392 ಹಾಗೂ 391 ದಕ್ಷಿಣ ಗಡಿ 
ಗುಂಟಾ ಪೂರ್ವ- ದಕ್ಷಿಣಾಭಿಮುಖವಾಗಿ ಚಲಿಸಿ ಸದರಿ ಗ್ರಾಮದ ಸರ್ವೆ ನಂ 391, 397 ಮತ್ತು 527 ರ ಗಡಿಯನ್ನು ಕ್ರಮ ಸಂಖ್ಯೆ. 10 
ರಲ್ಲಿ ಸಂಧಿಸುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲ್ಲಿಸಿರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೩೫ 


ಬಿಂದುವಿನಿಂದ 


ಬಿಂದುವಿಗೆ 


ಕೋನ ( ಡಿಗ್ರಿಗಳಲ್ಲಿ) 

1090 


ಅಂತರ (ಮೀಟರ್‌ಗಳಲ್ಲಿ ) 

84 . 20 


400 


51.20 


1430 


175 .00 


5 


1380 


164.90 


6 


. 


2300 


22 .10 


6 


. 


1340 


143.50 


1510 


58 .00 


9 


1420 


122. 00 


1320 


502.00 


ಪೂರ್ವ: 


ಸರ್ವೆ ರೇಖೆಯು ಪಶ್ಚಿಮ - ದಕ್ಷಿಣಾಭಿಮುಖವಾಗಿ ಚಲಿಸಿ ಕ್ರಮ ಸಂಖ್ಯೆ . 11 ನ್ನು ಸೇರಿ ಸರ್ವೆ ರೇಖೆಯು ದಕ್ಷಿಣ ಹಾಗೂ ಪಶ್ಚಿಮ 
ದಕ್ಷಿಣಾಭಿಮುಖವಾಗಿ ಚಲಿಸಿ ಸದರಿ ಗ್ರಾಮ ಸರ್ವೆ ನಂ . 397 , 522 ಹಾಗೂ 524 ರ ಗಡಿ ಬಿಂದುವಿನಲ್ಲಿ ಕ್ರಮ ಸಂಖ್ಯೆ . 18 ನ್ನು ಸೇರಿ 
ನಂತರ ಸದರಿ ಗ್ರಾಮದ ಸರ್ವೆ ನಂ . 522ರ ಪೂರ್ವ ಗಡಿಯಲ್ಲಿ ಪೂರ್ವ- ದಕ್ಷಿಣಾಭಿಮುಖವಾಗಿ ಚಲಿಸಿ ಕ್ರಮ ಸಂಖ್ಯೆ . 19ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲ್ಲಿಸಿರುತ್ತದೆ . 
ಬಿಂದುವಿನಿಂದ 

ಬಿಂದುವಿಗೆ 

ಕೋನ ( ಡಿಗ್ರಿಗಳಲ್ಲಿ ) ಅಂತರ (ಮೀಟರ್‌ಗಳಲ್ಲಿ) 
10 | 11 2520 

132.40 
1790 

166. 00 


2620 


27.20 


1940 


103 .40 | 


1410 


81.80 


18 


19 | 


ದಕ್ಷಿಣ: 


20 | 


1880 

148. 40 
_ 16 

2350 

104. 00 
18 | 1530 

43.50 
2270 

12770 
ಸರ್ವೆ ರೇಖೆಯು ನಡವಿ ಗ್ರಾಮದ ಸರ್ವೆ ನಂ . 522, 523, 524ರ ಗಡಿಯಿಂದ ಪಶ್ಚಿಮಕ್ಕೆ ಸದರಿ ಗ್ರಾಮದ ಸರ್ವೆ ನಂ . 522 ಮತ್ತು 
521ರ ದಕ್ಷಿಣ ಗಡಿಯಲ್ಲಿ ಸಾಗಿ ನಡವಿ ಗ್ರಾಮದ ಸರ್ವೆ ನಂ . 517, 520 , 521ರ ಗಡಿ ಬಿಂದುವಿನಲ್ಲಿ ಕ್ರಮ ಸಂಖ್ಯೆ. 20 ರಲ್ಲಿ ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲ್ಲಿಸಿರುತ್ತದೆ. 
ಬಿಂದುವಿನಿಂದ 

ಬಿಂದುವಿಗೆ 

ಕೋನ( ಡಿಗ್ರಿಗಳಲ್ಲಿ ) ಅಂತರ (ಮೀಟರ್‌ಗಳಲ್ಲಿ) 
19 | 

2720 

182 .20 
20 | 21 2680 

110 . 00 
ಸರ್ವೆ ರೇಖೆಯು ನಡವಿ ಗ್ರಾಮದ ಸರ್ವೆ ನಂ . 520, 521, 517ರ ಗಡಿಯಿಂದ ಉತ್ತರ - ಪಶ್ಚಿಮಾಭಿಮುಖವಾಗಿ ಚಲಿಸಿ ಸದರಿ ಗ್ರಾಮದ 
ಸರ್ವೆ ನಂ . 516, 515 , 598, 407, 408, 410 ರಲ್ಲಿ ಸಾಗಿ ಸರ್ವೆ ನಂ . 410ರ ಆಸ್ಟ್ರೇಯ ದಿಕ್ಕಿನ ಗಡಿಯಲ್ಲಿ ಕ್ರಮ ಸಂಖ್ಯೆ. 28 ರಲ್ಲಿ 
ಸಂಧಿಸಿ ನಂತರ ಉತ್ತರ -ಪೂರ್ವಾಭಿಮುಖವಾಗಿ ಸದರಿ ಗ್ರಾಮದ ಸರ್ವೆ ನಂ . 397ರ ಪೂರ್ವ ಗಡಿಯಲ್ಲಿ ಸಾಗುತ್ತಾ ಮುದ್ದಟನೂರು 
ನಿಂದ ನಡವಿ ಗ್ರಾಮಕ್ಕೆ ಹೋಗುವ ರಸ್ತೆಯ ಬಲ ಭಾಗದಲ್ಲಿ ಸರ್ವೆ ರೇಖೆಯು ಸಾಗಿ ಕ್ರಮ ಸಂಖ್ಯೆ . 1 ನ್ನು ತಲುಪುತ್ತದೆ. ಪಶ್ಚಿಮದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಬಿಂದುವಿನಿಂದ 

ಬಿಂದುವಿಗೆ ಕೋನ ( ಡಿಗ್ರಿಗಳಲ್ಲಿ ) 

ಅಂತರ (ಮೀಟರ್‌ಗಳಲ್ಲಿ) 
- 21 

| 22 | 3450 

94 .37 
22 23 3500 | 

92. 00 


ಪಶ್ಚಿಮ : 


3390 


285 . 60 


220 


220 .60 


3370 


261.50 


೩.೩೬ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩, ೨೦೧೪ 
| 27 

28 
1 


3100 


26 
27 
28 


260 .70 


3250 


82 .40 


200 


453.50 | 


PR113 
SC. 350 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ , ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಪಜೀ 149 ಎಫ್‌ಎಎಫ್ 2013 , ಬೆಂಗಳೂರು, ದಿನಾಂಕ: 17.12 .2013 


ಅಧಿಸೂಚನೆ 


ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ( 1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ಚಿತ್ರದುರ್ಗ ಜಿಲ್ಲೆ: ಚಳ್ಳಕೆರೆ ತಾಲ್ಲೂಕು, ನಾಯಕನಹಟ್ಟಿ ಹೋಬಳಿ, ಬೂಕ್ಲರಹಳ್ಳಿ ಹಾಗೂ 
ಮಲ್ಲೂರಹಳ್ಳಿ ಗ್ರಾಮಗಳ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ 
“ಬೂಕ್ಲರಹಳ್ಳಿ ಮತ್ತು ಮಲ್ಲೂರಹಳ್ಳಿ ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆಯ ಹೆಸರು : ಚಿತ್ರದುರ್ಗ 
ತಾಲ್ಲೂಕಿನ ಹೆಸರು : ಚಳ್ಳಕೆರೆ 
ಹೋಬಳಿ : ನಾಯಕನಹಟ್ಟಿ 
ಗ್ರಾಮದ ಹೆಸರು : ಬೂಕ್ಲರಹಳ್ಳಿ ಮತ್ತು ಮಲ್ಲೂರಹಳ್ಳಿ 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 
ಗ್ರಾಮ ಸರ್ವೆ ನಂಬರ್ ವಿಸ್ತೀರ್ಣ ಎಕರೆ - ಗುಂಟೆ 

25 - 11 


312 - 34 


ಬೂಕ್ತರಹಳ್ಳಿ 


388 - 28 


384 - 13 


ಒಟ್ಟು 


ಮಲ್ಲೂರಹಳ್ಳಿ 135 

8 - 26 
1119 - 32 ( ಎಕರೆ - ಗುಂಟೆ) 

( 453.16 ಹೆಕ್ಟೇರ್) 
- ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 4(1)( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಉಪ ವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪ ವಿಭಾಗ, 

ಚಿತ್ರದುರ್ಗ ಇವರನ್ನು " ಅರಣ್ಯ ವ್ಯವಸ್ಥಾಪನಾಧಿಕಾರಿ " ಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963 ಚಾಪ್ಪರ್ - II ರ 
ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ, ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು 

ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ, ತೀರ್ಮಾನಿಸುವುದು. 
2 . ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 4(2) ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಚಿತ್ರದುರ್ಗ ವಿಭಾಗ , 

ಚಿತ್ರದುರ್ಗ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ 

ಪ್ರತಿನಿಧಿಸಲು ಈ ಮೂಲಕ ನೇಮಿಸಲಾಗಿದೆ. 
3 . ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕನ್ 11 , 12 ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶ 

ಬಾಧಿತರಾದ ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ 

ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತದೆ. 
4. ಕರ್ನಾಟಕ ಅರಣ್ಯ ಕಾಯ್ದೆ 1963 , ಸೆಕ್ಷನ್ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ ವ್ಯಕ್ತಿಗಳು 

ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
ಇತರೆ ಸವಲತ್ತುಗಳು: ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೩೭ 


ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ: 05.06.2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ 
ಹಕ್ಕನ್ನು ಹಾಗೆಯೇ ಮುಂದುವರೆಸಲಾಗಿದೆ. 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು ಮುಂದೆ 
ವಿವರಿಸಿದೆ. 

ಉತ್ತರ: ಸ್ಥಾನ ಸಂಖ್ಯೆ 1 ಮಲ್ಲೂರಹಳ್ಳಿ ಕಾಯ್ದಿಟ್ಟ ಅರಣ್ಯದ ಸರ್ವೆ ನಂ .131 ಈಶಾನ್ಯ ಮೂಲೆ ಹಾಗೂ ಸದರಿ ಮೀಸಲು ಅರಣ್ಯಕ್ಕೆ ಒಳಪಡುವ 
ಚೌಳಿಕೆರೆ ಗ್ರಾಮದ ಸರ್ವೆ ನಂ .62 ಮತ್ತು 61 ಮತ್ತು ಬುಲ್ಲೂರಹಳ್ಳಿ 11 ಗ್ರಾಮಗಳ ಮುಕ್ಕುಪ್ಪೆ ಬಾಂದಿನಿಂದ ಪ್ರಾರಂಭಗೊಂಡು ಬುಲ್ಲೂರಹಳ್ಳಿ ಸರ್ವೆ ನಂ .11 
ಮತ್ತು ಚೌಳಿಕೆರೆ ಗ್ರಾಮದ ಸರ್ವೆ ನಂ .61 ಗಡಿಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ 1030 ಮೀ . ಚಲಿಸಿ ಸ್ಥಾನ ಸಂಖ್ಯೆ 2 ನ್ನು ತಲುಪುತ್ತದೆ. ಈ ಸ್ಥಾನ ಸಂಖ್ಯೆ 
ಬುಲ್ಲೂರಹಳ್ಳಿ ಸರ್ವೆ ನಂ .11 ಮತ್ತು 12 ಮುಕ್ಕುಪ್ಪೆ ಬಾಂದು ಆಗಿರುತ್ತದೆ. 

ನಂತರ ಸೀಮರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಈಶಾನ್ಯ ದಿಕ್ಕಿನಲ್ಲಿ ಬುಲ್ಲೂರಹಳ್ಳಿ ಸರ್ವೆ ನಂ 12 ಮತ್ತು ಚೌಳಿಕೆರೆ ಗ್ರಾಮದ ಸರ್ವೆ ನಂ .61 ರ 
ಮಲೂರಹಳಿ ಕಾಯಿಟ್ಟ ಅರಣ್ಯದ ಗಡಿಯಲ್ಲಿ 750 ಮೀ . ಸಾಗಿ ಸ್ನಾನ ಸಂಖ್ಯೆ 3 ನ್ನು ತಲುಪುತ್ತದೆ. “ ಸ್ತಾನ ಸಂಖ್ಯೆ 3 ಚೌಳಿಕೆರೆ ಗ್ರಾಮದ ಸರ್ವೆ ನಂ .60ರ 
ಆಗ್ನೆಯ ಮೂಲೆ ಸರ್ವೆ ನಂ .50ರ ನೈರುತ್ಯ ಮುಕ್ಕುಪ್ಪಿನಿಂದ, ಪೂರ್ವ - 210ಮೀ ದೂರದಲ್ಲಿರುತ್ತದೆ . ನಂತರ ಸೀಮರೇಖೆಯು ಪೂರ್ವ ದಿಕ್ಕಿನಲ್ಲಿ 330 
ಮೀ . ಚಲಿಸಿ ಸ್ಥಾನ ಸಂಖ್ಯೆ 4 ನ್ನು ಸೇರುತ್ತದೆ. ಸ್ಟಾನ ಸಂಖ್ಯೆ 4 ಬುಲ್ಲೂರಹಳ್ಳಿ ಸರ್ವೆ ನಂ 12 ಈಶಾನ್ಯ ಮೂಲೆ ಹಾಗೂ ಮೊಳಕಾಲೂರು ತಾಲ್ಲೂಕು 
ಮಲ್ಲೂರಹಳ್ಳಿ ಮುಕ್ಕುಪ್ಪೆ ಬಾಂದಿನಿಂದ, ನೈರುತ್ಯಕ್ಕೆ 200 ಮೀ . ಅಂತರದಲ್ಲಿ ಇರುತ್ತದೆ”. ನಂತರ ಸೀಮಾರೇಖೆಯು ಈಶಾನ್ಯಕ್ಕೆ 200 ಮೀ . ಸಾಗಿ ಸರ್ವೆ 
ನಂ .12 ಮತ್ತು 18 ಮುಕ್ಕುಪ್ಪೆ ಬಾಂದಿನ ಸ್ಥಾನ ಸಂಖ್ಯೆ:5 ನ್ನು ಸೇರುತ್ತದೆ. 

ಪೂರ್ವ: ನಂತರ ಸೀಮಾರೇಖೆಯು ಸ್ಥಾನ ಸಂಖೆ 5 ರಿಂದ ಸದರಿ ಗ್ರಾಮದ ಸರ್ವೆ ನಂ .12 ಮತ್ತು 18 ರ ಗಡಿಯ ರೇಖೆ ಮೇಲೆ 1260 ಮೀ . 
ಚಲಿಸಿ ಸ್ಥಾನ ಸಂಖ್ಯೆ: 6 ನ್ನು ತಲುಪುತ್ತದೆ. ಸರ್ವೆ ನಂ .17 , 16 ಮತ್ತು 32 , ಮುಕ್ಕುಪ್ಪೆ ಬಾಂದಿನಿಂದ 400 ಮೀ . ಅಂತರದಲ್ಲಿ ಇರುತ್ತದೆ. ಹಾಗೂ ಸರ್ವೆ 
ನಂ .32 ವಾಯುವ್ಯ ಮೂಲೆ ಬಾಂದಿನಿಂದ 240ಮೀ . ಅಂತರದಲ್ಲಿ ಸ್ಥಾನ ಸಂಖ್ಯೆ: 6 ಇರುತ್ತದೆ. ನಂತರ ಸರ್ವೆ ನಂ .12 ರ ಮುಖಾಂತರ ಆಗ್ನೆಯ 
ದಿಕ್ಕಿನಲ್ಲಿ 620 ಮೀ . ಚಲಿಸಿ ಸರ್ವೆ ನಂ .13 , ಸರ್ವೆ ನಂ .31, ಸರ್ವೆ ನಂ .12 ರ ಮುಕ್ಕುಪ್ಪೆ ಬಾಂದನ್ನು ಸೇರುವುದು ಸ್ಥಾನ ಸಂಖ್ಯೆ:7 ಇರುತ್ತದೆ. ನಂತರ 
ಸೀಮಾರೇಖೆಯು ಸರ್ವೆ ನಂ .11 & 12 ರ ಗಡಿಯಲ್ಲಿ 640 ಮೀ . ಚಲಿಸಿ ಸ್ಥಾನ 8 ಆಗಿರುತ್ತದೆ. ನಂತರ ಸೀಮಾರೇಖೆಯು ಸರ್ವೆ ನಂ . 11 ರ ಮುಖಾಂತರ 
ದಕ್ಷಿಣ ದಿಕ್ಕಿನಲ್ಲಿ 550 ಮೀ . ಚಲಿಸಿ ಸರ್ವೆ ನಂ .31, ಸರ್ವೆ ನಂ .11 ಮತ್ತು ಸರ್ವೆ ನಂ .10 ರ ಮುಕ್ಕುಪ್ಪೆ ಬಾಂದಿನ ಸ್ಥಾನ 9 ನ್ನು ಸೇರುತ್ತದೆ. ನಂತರ ಸರ್ವೆ 
ನಂ .10 ರ ಪೂರ್ವ ಗಡಿಯಲ್ಲಿ 960 ಮೀ . ಚಲಿಸಿ, ಸರ್ವೆ ನಂ .31 ಮತ್ತು ಸರ್ವೆ ನಂ .10 ರ ಅನ್ನೇಯ ಮೂಲೆ ಸ್ಥಾನ ಸಂಖ್ಯೆ :10 ನ್ನು ಸೇರುತ್ತದೆ. 

* ದಕ್ಷಿಣ: ನಂತರ ಸೀಮಾ ರೇಖೆಯು ಪಶ್ಚಿಮಕ್ಕೆ ಸರ್ವೆ ನಂ .10 ರ ದಕ್ಷಿಣ ಗಡಿಯಲ್ಲಿ 480 ಮೀ . ಚಲಿಸಿ ಸ್ಥಾನ ಸಂಖ್ಯೆ :11ನ್ನು ಸೇರುತ್ತದೆ. “ ಸ್ಥಾನ 
ಸಂಖ್ಯೆ 11 ಸದರಿ ಗ್ರಾಮದ ಸರ್ವೆ ನಂ . 31 ನೈರುತ್ಯ ಮೂಲೆ ಹಾಗೂ ಸರ್ವೆ ನಂ . 10 ಆಗ್ನೆಯ ಮೂಲೆ ಮುಕ್ಕುಪ್ಪೆ ಬಾಂದಿನಿಂದ ಪಶ್ಚಿಮಕ್ಕೆ 475ಮೀ 
ಅಂತರದಲ್ಲಿ ಇರುತ್ತದೆ. ಅಲ್ಲದೆ ಸರ್ವೆ ನಂ .7 ನೈರುತ್ಯ ಮೂಲೆ ಮತ್ತು ಸರ್ವೆ ನಂ .8 ಮತ್ತು ವಾಯುವ್ಯ ಮೂಲೆ ಬಾಂದಿನಿಂದ ಪಶ್ಚಿಮಕ್ಕೆ 1000 ಮೀ . 
ಅಂತರದಲ್ಲಿ ಇರುತ್ತದೆ”. ನಂತರ ಸೀಮರೇಖೆಯು ದಕ್ಷಿಣಕ್ಕೆ ಸರ್ವೆ ನಂ .9ರ ಮುಖಾಂತರ 280 ಮೀ . ಸಾಗಿ ಸ್ಥಾನ ಸಂಖ್ಯೆ :12ನ್ನು ಸೇರುತ್ತದೆ. “ ಸ್ಥಾನ 

ಸರ್ವೆ ನಂ . 31ರ ನೈರುತ್ಯ ಮೂಲೆ ಮತ್ತು ಸರ್ವೆ ನಂ . 10ರ ಆಗ್ನೆಯ ಮೂಲೆ ಬಾಂದಿಗಳಿಂದ ನೈರುತ್ಯಕ್ಕೆ ಸುಮಾರು 585ಮೀ ಅಂತರದಲ್ಲಿ 
ಇರುತ್ತದೆ. ಅಲ್ಲದೆ ಸದರಿ ಗ್ರಾಮದ ಸರ್ವೆ ನಂ . 9ರ ನೈರುತ್ಯ ಮೂಲೆ ಮತ್ತು ಮಲ್ಲೂರುಹಳ್ಳಿ ಗ್ರಾಮದ ಸರ್ವೆ ನಂ .136 ಆಗ್ನೆಯ ಮೂಲೆ ಬಾಂದಿಗಳಿಂದ 
ನೈರುತ್ಯಕ್ಕೆ 1000 ಮೀ . ಅಂತರದಲ್ಲಿ ಸ್ಥಾನ ಸಂಖ್ಯೆ 12 ಇರುತ್ತದೆ”. 

ನಂತರ ಸೀಮರೇಖೆಯು ಸರ್ವೆ ನಂ .9 ರಲ್ಲಿ ನೈರುತ್ಯಕ್ಕೆ 870 ಮೀ . ಚಲಿಸಿ ಸರ್ವೆ ನಂ .9 ಮತ್ತು ಮಲ್ಲೂರಹಳ್ಳಿ ಗ್ರಾಮದ ಸರ್ವೆ ನಂ . 136 ಗಡಿ 
ಮೇಲೆ ಇರುತ್ತದೆ. ಸ್ಥಾನ ಸಂಖ್ಯೆ:13 ನ್ನು ತಲುಪುತ್ತದೆ. “ ಸ್ಥಾನ ಸಂಖ್ಯೆ:13 ಸದರಿ ಗ್ರಾಮದ ಸರ್ವೆ ನಂ .9 ರ ಮತ್ತು ಮಲ್ಲೂರಹಳ್ಳಿ ಸರ್ವೆ ನಂ .136 ರ 
ಆಗ್ನೆಯ ಮೂಲೆ ಬಾಂದುಗಳಿಂದ 170 ಮೀ . ಅಂತರದಲ್ಲಿ ಇರುತ್ತದೆ”. 

ಪಶ್ಚಿಮ : ಸ್ಥಾನ ಸಂಖ್ಯೆ :13 ರಿಂದ ಸೀಮರೇಖೆಯು ಉತ್ತರ ದಿಕ್ಕಿನಲ್ಲಿ ಬುಲ್ಲೂರಹಳ್ಳಿ ಮತ್ತು ಮಲ್ಲೂರಹಳ್ಳಿ ಗಡಿಗಳಲ್ಲಿ 510 ಮೀ . ಚಲಿಸಿ ಸರ್ವೆ 
ನಂ .10 ಮತ್ತು ಸರ್ವೆ ನಂ .9 ಹಾಗೂ ಮಲ್ಲೂರಹಳ್ಳಿ ಗ್ರಾಮದ ಸರ್ವೆ ನಂ .135 ಮತ್ತು 136ಗಳು 4 ಕುಪ್ಪೆ ಬಾಂದುನ ಸ್ಥಾನ ಸಂಖ್ಯೆ :14 ನ್ನು ತಲುಪುತ್ತದೆ. 
ನಂತರ ಸೀಮರೇಖೆಯು ಪಶ್ಚಿಮಕ್ಕೆ ಮಲ್ಲೂರಹಳ್ಳಿ ಸರ್ವೆ ನಂ .136, ಈ ಸರ್ವೆ ನಂ .136 ಸಾಮಾನ್ಯ ಗಡಿರೇಖೆಯಲ್ಲಿ 90 ಮೀ . ಚಲಿಸಿ ಸ್ಥಾನ ಸಂಖ್ಯೆ:15ನ್ನು 
ತಲುಪುತ್ತದೆ. ನಂತರ ಸೀಮರೇಖೆಯು ಮಲ್ಲೂರಹಳ್ಳಿ ಸರ್ವೆ ನಂ .135ರಲ್ಲಿ ಉತ್ತರಾಭಿಮುಖವಾಗಿ 940 ಮೀ . ಚಲಿಸಿ ಮಲ್ಲೂರಹಳ್ಳಿ ಮೀಸಲು ಅರಣ್ಯದ 
ಗಡಿಯ ಸರ್ವೆ ನಂ . 131 ಮತ್ತು ಬುಕ್ಕೂರಹಳ್ಳಿ ಗ್ರಾಮದ ಸರ್ವೆ ನಂ .12 ನೈರುತ್ಯ ನಾಲ್ಕು ಕುಪ್ಪೆ ಬಾಂದುಗಳಿಂದ 90 ಮೀ . ಅಂತರದಲ್ಲಿ ಇರುವ ಸ್ಥಾನ 
ಸಂಖ್ಯೆ:16 ನ್ನು ಸೇರುತ್ತದೆ. ನಂತರ ಸೀಮರೇಖೆಯು ಪೂರ್ವಕ್ಕೆ 90 ಮೀ . ಚಲಿಸಿ ಮೇಲೆ ಹೇಳಲಾದ ಸದರಿ ನಾಲ್ಕು ಕುಪ್ಪೆ ಬಾಂದುಗಳ ಸ್ಥಾನ ಸಂಖ್ಯೆ:17 
ನ್ನು ತಲುಪಿದೆ. ನಂತರ ಸೀಮರೇಖೆಯು 2 ಗ್ರಾಮಗಳ ಗಡಿ ರೇಖೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಹಾಗೂ ಮಲ್ಲೂರಹಳ್ಳಿ ಕಾಯ್ದಿಟ್ಟ ಅರಣ್ಯದ ಗಡಿ ರೇಖೆಗೆ 
ಹೊಂದಿಕೊಂಡು 850 ಮೀ . ಚಲ್ಲಿ ಪ್ರಾರಂಭದ ಸ್ಥಾನ ಸಂಖ್ಯೆ :1ನ್ನು ಸೇರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 
PR114 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 


qg 


೩೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಸಂಖ್ಯೆ , ಅಪಜೀ 112 ಎಫ್ ಎಎಫ್ 2012 , ಬೆಂಗಳೂರು, ದಿನಾಂಕ : 21.01.2014 

ಅಧಿಸೂಚನೆ 
ಚಿಕ್ಕಮಗಳೂರು ಜಿಲ್ಲೆ, ಶೃಂಗೇರಿ ತಾಲ್ಲೂಕು ಕಸಬಾ ಹೋಬಳಿ ಗಿಣಿಕಲ್ ಮತ್ತು ಹೆರೂರು ಗ್ರಾಮಗಳ ವಿವಿಧ ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು 
ವಿಸ್ತೀರ್ಣ 957ಎ -16 ಗುಂಟೆ ಸರ್ಕಾರಿ ಪ್ರದೇಶವನ್ನು ಜಿಲ್ಲಾಧಿಕಾರಿ, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಇವರು ಕರ್ನಾಟಕ ಭೂ ಕಂದಾಯ ಕಾಯ್ದೆ , 
1964 ಕಲಂ - 71ರನ್ವಯ " ಅರಣ್ಯ ಮೀಸಲು" ಎಂದು ದಿನಾಂಕ : 05.06.2006ರಲ್ಲಿ ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ಅರಣ್ಯ ಕಾಯ್ದೆ 
1963 ರ (1964 ನೇ ಇಸವಿಯ ಕರ್ನಾಟಕ ಕಾಯ್ದೆ -5 ) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” 
ಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ಶೃಂಗೇರಿ ತಾಲ್ಲೂಕಿನ ಕಸಬಾ ಹೋಬಳಿ, ಗಿಣಿಕಲ್ಲು- ಹೇರೂರು ( ಭಾಗ) ಗ್ರಾಮಗಳ ಸರ್ಕಾರಿ 
ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ "ಗಿಣಿಕಲ್ ಬ್ಲಾಕ್ ಮೀಸಲು ಅರಣ್ಯ 
ಎಂದು ರಚಿಸಲು ಉದ್ದೇಶಿಸಲಾಗಿದೆ. 

1. “ ಅನುಸೂಚಿ” 


ಜಿಲ್ಲೆ 
ಕಂದಾಯ ಉಪ ವಿಭಾಗ 


ಚಿಕ್ಕಮಗಳೂರು 
ಚಿಕ್ಕಮಗಳೂರು 


ತಾಲ್ಲೂಕು 


ಶೃಂಗೇರಿ 


ಹೋಬಳಿ 


ಕಸಬಾ 


ಗ್ರಾಮ 

ಗಿಣಿಕಲ್ಲು- ಹೇರೂರು ( ಭಾಗ) 
ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಹೆಸರು ಗಿಣಿಕಲ್ಲು ಬ್ಲಾಕ್ 
2. “ ಅನುಸೂಚಿ” ಯ ವಿವರ : ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್ , ಗ್ರಾಮ , ಸರ್ವೆ ನಂಬರ್, ವಿಸ್ತೀರ್ಣದ ವಿವರ. 
ಉದ್ದೇಶಿತ 

ಸರ್ವೆ ಉದ್ದೇಶಿತ “ ಮೀಸಲು ಅರಣ್ಯ ” ಅಧಿಸೂಚನೆಗೆ ಒಳಪಡುವ 
“ಮೀಸಲು ಅರಣ್ಯ ಪ್ರದೇಶದಲ್ಲಿರುವ ಗ್ರಾಮ 

ನಂಬರ್‌ 

ಪ್ರದೇಶದ ವಿಸ್ತೀರ್ಣ ಎಕರೆ- ಗುಂಟೆ. 
ಬ್ಲಾಕ್‌ಗಳ ಹೆಸರು 
ಗಿಣಿಕಲ್ಲು ಬ್ಲಾಕ್ ಗಿಣಿಕಲ್ಲು 

36 - 29 
46 - 31 


77 - 04 


111 - 36 


69 


13 - 32 


114 


289 - 29 


167 


62 - 01 


179 


17 - 19 


198 


17 - 11 


199 


100 - 26 


200 


126 - 22 


222 


9 - 00 


223 


29 - 00 


ಹೇರೂರು 


28 


17 - 04 


2 - 12 


ಒಟ್ಟು ವಿಸ್ತೀರ್ಣ 

957 -16 
3. ಕರ್ನಾಟಕ ಅರಣ್ಯ ಕಾಯಿದೆ 1963, ಸೆಕ್ಷನ್ 4 (1) ( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು , ಚಿಕ್ಕಮಗಳೂರು 
ಉಪ ವಿಭಾಗ, ಚಿಕ್ಕಮಗಳೂರು ಇವರನ್ನು “ ಅರಣ್ಯ ವ್ಯವಸ್ಥಾಪನಾಧಿಕಾರಿ ” ಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ ಕಾಯಿದೆ 1963, 
ಚಾಪ್ಟರ್‌- II ರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ 
ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ , ತೀರ್ಮಾನಿಸುವುದು . 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೩೯ 


4 . ಕರ್ನಾಟಕ ಅರಣ್ಯ ಕಾಯಿದೆ 1963, ಸೆಕ್ಷನ್ 4( 2) ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಕೊಪ್ಪ ವಿಭಾಗ, 
ಕೊಪ್ಪ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ಈ ಮೂಲಕ 
ನೇಮಿಸಲಾಗಿದೆ. 
5 . ಕರ್ನಾಟಕ ಅರಣ್ಯ ಕಾಯಿದೆ 1963, ಸೆಕ್ಷನ್ 11, 12 , ಮತ್ತು 14 ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದ 
ದಿನಾಂಕದಿಂದ ಮೂರು ತಿಂಗಳೊಳಗೆ ಬಾಧಿತರಾದ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ 
ಮಂಡಳಿಗೆ ಅಧಿಕಾರವಿರುತ್ತದೆ . 
6. ಕರ್ನಾಟಕ ಅರಣ್ಯ ಕಾಯಿದೆ 1963, ಸೆಕ್ಷನ್ 15 ರ ಆದೇಶದಿಂದ ಬಾಧಿತರಾದ ವ್ಯಕ್ತಿಗಳು ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು 
ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
7. ಇತರೆ ಸವಲತ್ತುಗಳು:- ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ 
ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್ ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ ಉಪಯೋಗಕ್ಕಾಗಿ ರಸ್ತೆಯ 
ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ:05 - 06 - 2002 ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ ಹಕ್ಕನ್ನು ಹಾಗೆಯೇ 
ಮುಂದುವರೆಸಲಾಗಿದೆ. 
8. ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು 
ವಿವರಗಳನ್ನು ಮುಂದೆ ವಿವರಿಸಿದೆ. 

ಗಿಣಿಕಲ್ಲು ಬ್ಲಾಕ್ 


ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ 


- ಹೇರೂರು ಸರ್ವೆ ನಂಬರ್ 78 ಮತ್ತು 28 ರ ಉಳಿಕೆ ಪ್ರದೇಶ, ಗಿಣಿಕಲ್ಲು ಸರ್ವೆ ನಂಬರ್ 179, 199 , 198 

ರ ಉಳಿಕೆ ಪ್ರದೇಶ ಹಾಗೂ ಗಿಣಿಕಲ್ಲು ಮತ್ತು ಕುಂತೂರು ಗ್ರಾಮಗಳ ಸಾಮಾನ್ಯ ಗಡಿ, ಗಿಣಿಕಲ್ಲು ಸರ್ವೆ 
ನಂಬರ್ 200, 223 , 200 ರ ಉಳಿಕೆ ಪ್ರದೇಶ. 


ಪೂರ್ವ - ಶೃಂಗೇರಿ ತಾಲ್ಲೂಕು ಗಿಣಿಕಲ್ಲು ಮತ್ತು ಕೊಪ್ಪ ತಾಲ್ಲೂಕು ಹೆಗ್ಗಾರು ಗ್ರಾಮಗಳ ಸಾಮಾನ್ಯ ಗಡಿ. 


ದಕ್ಷಿಣ - ಶೃಂಗೇರಿ ತಾಲ್ಲೂಕು ಗಿಣಿಕಲ್ಲು ಮತ್ತು ಕೊಪ್ಪ ತಾಲ್ಲೂಕು ಹೆಗ್ಗಾರು ಗ್ರಾಮಗಳ ಸಾಮಾನ್ಯ ಗಡಿ. 


ಪಶ್ಚಿಮ 


- ಗಿಣಿಕಲ್ಲು ಮತ್ತು ಕೂತಗೋಡು ಗ್ರಾಮಗಳ ಸಾಮಾನ್ಯ ಗಡಿ , ಗಿಣಿಕಲ್ಲು ಸರ್ವೆ ನಂಬರ್ 8, 48, 60, 114, 

167, 199, 198, 179 ಮತ್ತು 69 ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ : ಸೀಮಾರೇಖೆಯು ಗಿಣಿಕಲ್ಲು ಗ್ರಾಮದ ಸರ್ವೆ ನಂಬರ್ 68, 157 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 323° ಕೋನ 3 - 25 
ಸರಪಳಿ ದೂರದಲ್ಲಿ ಗಿಣಿಕಲ್ಲು ಸರ್ವೆ ನಂಬರ್ 69 ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಗಿಣಿಕಲ್ಲು ಸರ್ವೆ ನಂಬರ್ 69 ಹಾಗೂ ಹೇರೂರು 
ಸರ್ವೆ ನಂಬರ್ 78, 28 ರಲ್ಲಿ ವಿವಿಧ ಕೋನಗಳಲ್ಲಿ 29 - 70 ಸರಪಳಿ ದೂರ ಚಲಿಸಿ ಹೇರೂರು ಸರ್ವೆ ನಂಬರ್ 78 ಮತ್ತು 28 ರ ದಕ್ಷಿಣ ದಿಕ್ಕಿನ 
ಕೂಡುಬಾಂದು ಹಾಗೂ ಗಿಣಿಕಲ್ಲು -ಹೇರೂರು ಗ್ರಾಮಗಳ ಸಾಮಾನ್ಯ ಗಡಿಭಾಂದಿನಿಂದ 066° ಕೋನ 6 - 25 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 6ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಹೇರೂರು ಗ್ರಾಮದ ಸರ್ವೆ ನಂಬರ್ 28 ರಲ್ಲಿ ವಿವಿಧ ಕೋನಗಳಲ್ಲಿ 25 - 45 ಸರಪಳಿ ದೂರ ಚಲಿಸಿ 
ಹೇರೂರು ಗ್ರಾಮದ ಸರ್ವೆ ನಂಬರ್ 38 ರ ನೈರುತ್ಯ ಮೂಲೆ ಬಾಂದಿನಿಂದ 230° ಕೋನ 0 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 11 ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ಹೇರೂರು ಗ್ರಾಮದ ಸರ್ವೆ ನಂಬರ್‌ 28 ಹಾಗೂ ಗಿಣಿಕಲ್ಲು ಗ್ರಾಮದ ಸರ್ವೆ ನಂಬರ್ 179 ಮತ್ತು 199 ರಲ್ಲಿ ವಿವಿಧ 
ಕೋನಗಳಲ್ಲಿ 26 - 05 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 179, 199 ಮತ್ತು ಹೇರೂರು ಸರ್ವೆ ನಂಬರ್ 28 ಸೇರುವ ಮುಕ್ಕುಪ್ಪೆ 
ಬಾಂದಿನಿಂದ 109° ಕೋನ 4 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 19 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಗ್ರಾಮದ ಸರ್ವೆ 
ನಂಬರ್ 199 , 198 ರಲ್ಲಿ ವಿವಿಧ ಕೋನಗಳಲ್ಲಿ 24 - 05 ಸರಪಳಿ ದೂರ ಚಲಿಸಿ [ ಸ್ಥಾನ ಸಂಖ್ಯೆ 20 ರಿಂದ 21 ಕ್ಕೆ ಶೃಂಗೇರಿ- ಜಯಪುರ (ಸೊಳ್ಳೆಬೈಲು) 
ರಸ್ತೆಯನ್ನು ಹಾದು] ಶೃಂಗೇರಿ- ಜಯಪುರ (ಸೊಳ್ಳೆಬೈಲು) ರಸ್ತೆಯ ಎಡಪಾರ್ಶ್ವದಲ್ಲಿ ಕುಂತೂರು ಮತ್ತು ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ 
ಗಿಣಿಕಲ್ಲು ಸರ್ವೆ ನಂಬರ್ 198 ರ ವಾಯುವ್ಯ ಮೂಲೆಬಾಂದಿನಲ್ಲಿ ಸ್ಥಾನ ಸಂಖ್ಯೆ 23 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು 
ಮತ್ತು ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ ಪೂರ್ವಾಭಿಮುಖವಾಗಿ ಸುಮಾರು 63 - 70 ಸರಪಳಿ ದೂರ ಚಲಿಸಿ ಶೃಂಗೇರಿ -ಜಯಪುರ 
( ಸೊಳ್ಳೆಬೈಲು) ರಸ್ತೆಯ ಎಡಪಾರ್ಶ್ವದಲ್ಲಿ ಗಿಣಿಕಲ್ಲು ಸರ್ವೆ ನಂಬರ್‌ 222 ರ ಈಶಾನ್ಯ ಮೂಲೆ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 25 ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ಶೃಂಗೇರಿ -ಜಯಪುರ (ಸೊಳ್ಳೆಬೈಲು) ರಸ್ತೆಯನ್ನು ಹಾದು ಗಿಣಿಕಲ್ಲು ಗ್ರಾಮದ ಸರ್ವೆ ನಂಬರ್ 200 ರಲ್ಲಿ ಸದರಿ 
ರಸ್ತೆಯ ಬಲಪಾರ್ಶ್ವದಲ್ಲಿ ವಿವಿಧ ಕೋನಗಳಲ್ಲಿ 23 - 30 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 198 ಮತ್ತು 222 ರ ಉತ್ತರ ದಿಕ್ಕಿನ 


೩೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಕೂಡುಬಾಂದಿನಿಂದ 167° ಕೋನ 7- 25 ಸರಪಳಿ ದೂರದಲ್ಲಿ ಶೃಂಗೇರಿ- ಜಯಪುರ (ಸೊಳ್ಳೆಬೈಲು) ರಸ್ತೆಯ ಬಲಪಾರ್ಶ್ವದ ಹತ್ತಿರ ಸ್ಥಾನ ಸಂಖ್ಯೆ 30 ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಗ್ರಾಮದ ಸರ್ವೆ ನಂಬರ್‌ 200 ರಲ್ಲಿ ವಿವಿಧ ಕೋನಗಳಲ್ಲಿ 51 - 45 ಸರಪಳಿ ದೂರ ಚಲಿಸಿ 
ಗಿಣಿಕಲ್ಲು ಸರ್ವೆ ನಂಬರ್‌ 221 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 38 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಗ್ರಾಮದ 
ಸರ್ವೆ ನಂಬರ್ 200, 199 ಮತ್ತು 200 ರಲ್ಲಿ ವಿವಿಧ ಕೋನಗಳಲ್ಲಿ 24 - 30 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 217 ರ ದಕ್ಷಿಣಾಗ್ರ 
ಬಾಂದಿನಿಂದ ಈಶಾನ್ಯಕ್ಕೆ 2 -50 ಸರಪಳಿ ದೂರದಲ್ಲಿ ಸರ್ವೆ ನಂಬರ್‌ 217 ರ ಪೂರ್ವ ಗಡಿಯಲ್ಲಿರುವ ಮೊದಲನೆ ಬಾಂದಿನಿಂದ 241 ಕೋನ 6 - 50 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 42 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಗಿಣಿಕಲ್ಲು ಗ್ರಾಮದ ಸರ್ವೆ ನಂಬರ್‌ 200 ರಲ್ಲಿ ವಿವಿಧ 
ಕೋನಗಳಲ್ಲಿ 36 - 30 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್‌ 217 ರ ದಕ್ಷಿಣಾಗ್ರ ಬಾಂದಿನಿಂದ ಈಶಾನ್ಯಕ್ಕೆ 2-50 ಸರಪಳಿ ದೂರದಲ್ಲಿ ಸದರಿ 
ಸರ್ವೆ ನಂಬರ್ 217 ರ ಪೂರ್ವ ಗಡಿಯಲ್ಲಿರುವ ಮೊದಲನೆ ಬಾಂದಿನಿಂದ 134° ಕೋನ 0 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 50 ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಗ್ರಾಮದ ಸರ್ವೆ ನಂಬರ್‌ 200ರಲ್ಲಿ ವಿವಿಧ ಕೋನಗಳಲ್ಲಿ 53 - 70 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ 
ನಂಬರ್ 202 , 203 ಮತ್ತು 225 ರ ಕೂಡುಬಾಂದಿನಿಂದ 165° ಕೋನ 9 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 58 ನ್ನು ಸೇರುತ್ತದೆ. ಮುಂದುವರಿದು 
ಸೀಮಾರೇಖೆಯು ಗಿಣಿಕಲ್ಲು ಗ್ರಾಮದ ಸರ್ವೆ ನಂಬರ್‌ 200 ರಲ್ಲಿ ವಿವಿಧ ಕೋನಗಳಲ್ಲಿ 50 - 60 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 202 , 
203 ಮತ್ತು 225 ರ ಕೂಡುಬಾಂದಿನಿಂದ 115 ಕೋನ 10 - 25 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 65 ನ್ನು ಸೇರುತ್ತದೆ. ಮುಂದುವರಿದು 

ಮಾರೇಖೆಯು ಗಿಣಿಕಲ್ಲು ಗ್ರಾಮದ ಸರ್ವೆ ನಂಬರ್ 200 , 223 ಮತ್ತು 200ರಲ್ಲಿ ವಿವಿಧ ಕೋನಗಳಲ್ಲಿ 29 - 60 ಸರಪಳಿ ದೂರ ಚಲಿಸಿ ಶೃಂಗೇರಿ 
ಜಯಪುರ (ಸೊಳ್ಳೆಬೈಲು) ರಸ್ತೆಯ ಎಡಪಾರ್ಶ್ವದಲ್ಲಿರುವ ಗಿಣಿಕಲ್ಲು ಸರ್ವೆ ನಂಬರ್‌ 223ರ ಪಶ್ಚಿಮದಿಕ್ಕಿನ ಬಾಂದು ಹಾಗೂ ಗಿಣಿಕಲ್ಲು- ಕುಂತೂರು 
ಗ್ರಾಮಗಳ ಸಾಮಾನ್ಯ ಗಡಿಭಾಂದಿನಲ್ಲಿ ಸ್ಥಾನ ಸಂಖ್ಯೆ 69 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು-ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ 
ಗಡಿಯಲ್ಲಿ [ ಗಿಣಿಕಲ್ಲು ಸರ್ವೆ ನಂಬರ್‌ 223 ರ ಉತ್ತರ ಗಡಿಯಲ್ಲಿ] ಈಶಾನ್ಯಾಭಿಮುಖವಾಗಿ ಸುಮಾರು 17 - 10 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು 
ಕುಂತೂರು ಮತ್ತು ಹೆಗ್ಗಾರು ಮೂರು ಗ್ರಾಮಗಳ ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 71 ನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, 


ಅಂತರ ಸರಪಳಿಗಳಲ್ಲಿ 
ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 


ಸ್ಥಾನದಿಂದ 


ಸ್ಥಾನಕ್ಕೆ 


ಸ್ಥಾನ ಸಂಖ್ಯೆಯ ವಿವರಣೆ 


= ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 


059° 


8 - 25 


162 


1 - 90 


081° 


8 - 00 


3450 


2 - 30 


094° 


9 - 25 


29 - 70 


0730 


7 - 15 


077° 


6 - 90 


106° 


2 - 70 


075 


3 - 25 


123 


5 - 45 


25 - 45 


1860 


5 -10 


089° 


4 - 75 


077° 


2 -15 


1460 


2 - 85 


025 


1 - 05 | 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೪೧ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 
ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು ಸರಪಳಿಕೊಂಡಿಗಳು 


3480 


3 - 15 


063 


4 - 75 


1480 


2 - 25 


26 - 05 


0540 


6 - 85 


359 


3 - 85 


0530 


5 - 35 


ಶೃಂಗೇರಿ - ಜಯಪುರ (ಸೊಳ್ಳೆಬೈಲು) ರಸ್ತೆಯ ಎಡಪಾರ್ಶ್ವದಲ್ಲಿ 
ಕುಂತೂರು-ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ ಗಿಣಿಕಲ್ಲು 

ಸರ್ವೆ ನಂಬರ್ 198 ರ ವಾಯುವ್ಯ ಮೂಲೆ ಬಾಂದಿನಲ್ಲಿ 


8 - 00 


24 - 05 


43 - 55 


ಕುಂತೂರು- ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ ಗಡಿ 
ಕುಂತೂರು- ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ ಗಡಿ ಹಾಗೂ ಶೃಂಗೇರಿ 
ಜಯಪುರ (ಸೊಳ್ಳೆಬೈಲು) ರಸ್ತೆಯ ಎಡಪಾರ್ಶ್ವದಲ್ಲಿಯ ಗಿಣಿಕಲ್ಲು 
ಸರ್ವೆ ನಂಬರ್‌ 222 ರ ಈಶಾನ್ಯ ಮೂಲೆ ಗಡಿಬಾಂದಿನಲ್ಲಿ 


25 


20 -15 


63 - 70 


211° 


2 - 40 


2260 


5 - 25 


248° 


4 - 25 


2560 


7 - 70 


1980 


3 - 70 


23 - 30 


1150 


6 - 70 


076° 


6 - 55 


209 


6 - 60 


224 


5 - 80 


2560 


3 - 55 


222 


9 - 70 


327° 


9 - 10 


| 


ಗಿಣಿಕಲ್ಲು ಸರ್ವೆ ನಂಬರ್ 221 ರ ವಾಯುವ್ಯ ಬಾಂದಿನಲ್ಲಿ 


3 - 45 


51 - 45 


೩೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 
ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು ಸರಪಳಿಕೊಂಡಿಗಳು 


12 - 95 


2050 
1630 


2 - 45 


126° 


4 - 05 


077° 


4 - 85 


24 - 30 


1620 


7 - 55 


091° 


3 - 60 


1840 


3 - 80 


089 


5 - 45 


011 


3 - 20 


354° 


4 - 15 


334 


2 - 75 


312 


5 - 80 


36 - 30 


076° 


10 - 45 


0880 


6 - 90 


124 


4 - 55 


1060 


5 - 55 


1060 


7 - 15 


062 


4 -50 


3350 


5 -50 


357° 


9 -10 


53 - 70 


242° 


8- 75 


2580 


6 - 25 


042° 


2 - 75 


341° 


10 - 00 


082 


6 - 20 


105° 


6 - 50 


0970 


10 - 15 


50 - 60 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೪೩ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, 
ಸ್ಥಾನ ಸಂಖ್ಯೆಯ ವಿವರಣೆ 

019 


ಅಂತರ ಸರಪಳಿಗಳಲ್ಲಿ 
ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು ಸರಪಳಿಕೊಂಡಿಗಳು 


8 - 60 


67 


| 


346° 


6 - 40 


259 


5 - 50 


ಗಿಣಿಕಲ್ಲು ಸರ್ವೆ ನಂಬರ್ 223 ರ ಪಶ್ಚಿಮ ದಿಕ್ಕಿನ ಬಾಂದು ಹಾಗೂ 

ಗಿಣಿಕಲ್ಲು- ಕುಂತೂರು ಗ್ರಾಮಗಳ ಸಾಮಾನ್ಯ ಗಡಿ ಬಾಂದು 


9 - 10 


29 - 60 


- 70 


ಗಿಣಿಕಲ್ಲು - ಕುಂತೂರು ಗ್ರಾಮಗಳ ಸಾಮಾನ್ಯ ಗಡಿ ( ಗಿಣಿಕಲ್ಲು ಸರ್ವೆ 

ನಂಬರ್‌ 223 ರ ಉತ್ತರ ಗಡಿ) 


11 - 00 


ಗಿಣಿಕಲ್ಲು - ಕುಂತೂರು ಗ್ರಾಮಗಳ ಸಾಮಾನ್ಯ ಗಡಿ ಮತ್ತು ಗಿಣಿಕಲ್ಲು 
71 ಕುಂತೂರು- ಹೆಗ್ಲಾರು ಮೂರು ಗ್ರಾಮಗಳ ಗಡಿಗಳು ಕೂಡುವ ಮುಕ್ಕುಪ್ಪೆ 

ಬಾಂದಿನಲ್ಲಿ 


6 - 10 


17 - 10 


ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 71 ರಿಂದ ಮುಂದುವರಿದು ಗಿಣಿಕಲ್ಲು ಮತ್ತು ಹೆಗ್ಗಾರು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 
ದಕ್ಷಿಣಾಭಿಮುಖವಾಗಿ ಸುಮಾರು 48 - 85 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 223 ರ ಆಗ್ನೆಯ ಬಾಂದು ಹಾಗೂ ಗಿಣಿಕಲ್ಲು - ಹೆಗ್ಗಾರು 
ಗ್ರಾಮಗಳ ಸಾಮಾನ್ಯ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 72 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


| 


72 


ಗಿಣಿಕಲ್ಲು- ಹೆಗ್ಗಾರು ಗ್ರಾಮಗಳ ಸಾಮಾನ್ಯ ಗಡಿ ಮತ್ತು 
ಗಿಣಿಕಲ್ಲು ಸರ್ವೆ ನಂಬರ್‌ 223 ರ ಆಗ್ನೆಯ ಬಾಂದಿನಲ್ಲಿ 


48 - 85 


48 - 85 


ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 12 ರಿಂದ ಮುಂದುವರಿದು ಗಿಣಿಕಲ್ಲು - ಹೆಗ್ಗಾರು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 
ನೈರುತ್ಯಾಭಿಮುಖವಾಗಿ ಸುಮಾರು 201- 00 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು, ಹೆಗ್ಗಾರು ಮತ್ತು ಕೂತಗೋಡು ಮೂರು ಗ್ರಾಮಗಳ ಗಡಿಗಳು ಸೇರುವ 
ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 76 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿಒಂದು ಸರಪಳಿ = 
ಸೀಮಾರೇಖೆಯ ವಿವರಣೆ, 

ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
ಗಿಣಿಕಲ್ಲು - ಹೆಗ್ಗಾರು ಗ್ರಾಮಗಳ 

53 - 55 
ಸಾಮಾನ್ಯ ಗಡಿ 
- ಡಿಟೋ 

36 - 10 


ದಿಂದ 


74 


| 


- ಡಿಟೋ 


59 - 70 


೩೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಸ್ಥಾನಕ್ಕೆ 


ಅಂತರ ಸರಪಳಿಗಳಲ್ಲಿಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, 

ಸ್ಥಾನ ಸಂಖ್ಯೆಯ ವಿವರಣೆ 
ಗಿಣಿಕಲ್ಲು- ಹೆಗ್ಗಾರು ಗ್ರಾಮಗಳ ಸಾಮಾನ್ಯ ಗಡಿ ಮತ್ತು 
ಗಿಣಿಕಲ್ಲು- ಹೆಗ್ಗಾರು -ಕೂತಗೋಡು-ಮೂರು ಗ್ರಾಮಗಳ 

ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಲ್ಲಿ 


75 


| 


76 


51 -65 


201 - 00 


ಪಶ್ಚಿಮ : ಸೀಮಾರೇಖೆಯು ಸ್ಥಾನ ಸಂಖ್ಯೆ 76 ರಿಂದ ಮುಂದುವರಿದು ಗಿಣಿಕಲ್ಲು ಮತ್ತು ಕೂತಗೋಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 
ವಾಯುವ್ಯಾಭಿಮುಖವಾಗಿ ಸುಮಾರು 63 - 00 ಸರಪಳಿ ದೂರ ಚಲಿಸಿ ಹಳ್ಳದ ಎಡಪಾರ್ಶ್ವದಲ್ಲಿರುವ ಗಿಣಿಕಲ್ಲು ಗ್ರಾಮದ ಸರ್ವೆ ನಂಬರ್ 8 ರ ವಾಯುವ್ಯ 
ಮೂಲೆ ಬಾಂದು ಹಾಗೂ ಗಿಣಿಕಲ್ಲು -ಕೂತಗೋಡು ಗ್ರಾಮಗಳ ಸಾಮಾನ್ಯ ಗಡಿಬಾಂದಿನಿಂದ 157° ಕೋನ 11 - 85 ಸರಪಳಿ ದೂರದಲ್ಲಿ ಸದರಿ 
ಕೂತಗೋಡು- ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 77 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 
8, 48 ಮತ್ತು 60 ರಲ್ಲಿ ವಿವಿಧ ಕೋನಗಳಲ್ಲಿ 59 -10 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 59 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
88 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 60 ಮತ್ತು 114 ರಲ್ಲಿ ವಿವಿಧ ಕೋನಗಳಲ್ಲಿ 30 - 10 ಸರಪಳಿ ದೂರ 
ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 123 ಮತ್ತು 124 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 192° ಕೋನ 5 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 95 
ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 114 ರಲ್ಲಿ ವಿವಿಧ ಕೋನಗಳಲ್ಲಿ 23 - 65 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು 
ಸರ್ವೆ ನಂಬರ್ 123, 124 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 024° ಕೋನ 4 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 100 ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 114 ರಲ್ಲಿ ವಿವಿಧ ಕೋನಗಲ್ಲಿ 31 - 45 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಗ್ರಾಮದ ಸರ್ವೆ 
ನಂಬರ್ 74, 73, 114 ರ ಕೂಡುಬಾಂದಿನಿಂದ 250° ಕೋನ 3 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 109 ನ್ನು ಸೇರುತ್ತದೆ. ಮುಂದುವರಿದು 
ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 114 ಮತ್ತು 167 ರಲ್ಲಿ ವಿವಿಧ ಕೋನಗಳಲ್ಲಿ 40 - 25 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 177 
ಮತ್ತು 178ರ ಪೂರ್ವ ದಿಕ್ಕಿನ [ ಹಳ್ಳದ ಪಕ್ಕದಲ್ಲಿಯ ] ಕೂಡುಬಾಂದಿನಿಂದ 107° ಕೋನ 15 - 50 ಸರಪಳಿ ದೂರದಲ್ಲಿ ಗಿಣಿಕಲ್ಲು ಸರ್ವೆ ನಂಬರ್ 167 
ಮತ್ತು 199 ರ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 118 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 199 ರಲ್ಲಿ ವಿವಿಧ 
ಕೋನಗಳಲ್ಲಿ 29 - 45 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 189 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 125 ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 199 ಶೃಂಗೇರಿ- ಜಯಪುರ (ಸೊಳ್ಳೆಬೈಲು) ಮುಖ್ಯ ರಸ್ತೆಯಲ್ಲಿ ಹಾಗೂ ಸರ್ವೆ ನಂಬರ್ 199 
ರಲ್ಲಿ ವಿವಿಧ ಕೋನಗಳಲ್ಲಿ 49 - 80 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 179, 199 , 186 ಮತ್ತು 159 ರ ಕೂಡುಬಾಂದಿನಿಂದ 027 ಕೋನ 
4 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 134 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 199 ಮತ್ತು 179 ರಲ್ಲಿ 
ವಿವಿಧ ಕೋನಗಳಲ್ಲಿ 23 -20 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 173 ಮತ್ತು 178 ರ ಉತ್ತರ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 139 
ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 179 ಮತ್ತು 69 ರಲ್ಲಿ ವಿವಿಧ ಕೋನಗಳಲ್ಲಿ 47 -20 ಸರಪಳಿ ದೂರ ಚಲಿಸಿ 
ಗಿಣಿಕಲ್ಲು ಸರ್ವೆ ನಂಬರ್‌ 232 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 149 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ 
ನಂಬರ್ 69 ರಲ್ಲಿ ವಿವಿಧ ಕೋನಗಳಲ್ಲಿ 17 -40 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 232 ರ ವಾಯುವ್ಯ ಮೂಲೆ ಬಾಂದಿನಿಂದ 296° 
ಕೋನ 7 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 154 ನ್ನು ಸೇರುತ್ತದೆ. ಮುಂದು ವರೆದು ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 69 ರಲ್ಲಿ ವಿವಿಧ 
ಕೋನಗಳಲ್ಲಿ 33 - 20 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 159 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಸ್ಥಾನ 
ಸೀಮಾರೇಖೆಯ ವಿವರಣೆ, 

ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ದಿಂದ 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿಕೊಂಡಿಗಳು 
ಗಿಣಿಕಲ್ಲು ಮತ್ತು ಕೂತಗೋಡು ಗ್ರಾಮಗಳ ಸಾಮಾನ್ಯ 

63 - 00 


ನ 


bt 


ಗಡಿ 


63 - 00 


77 


78. 


141° 


4 - 70 


78 


| 


111° 


5 - 30 


79 


| 


094° 


7 - 55 


80 


| 


81 


020° 


5 - 50 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೪೫ 


ಸ್ಥಾನ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 


bt 


ದಿಂದ 


_ 81 


| 


360° 


1 - 75 


82 


83 


121° 


3 - 10 


086 


4 - 60 


086° 


4 - 10 


1460 


8 - 50 


86 


87 


081° 


4 - 45 


ಗಿಣಿಕಲ್ಲು ಗ್ರಾಮದ ಸರ್ವೆ ನಂಬರ್ 59 ರ 

ಪೂರ್ವಾಗ್ರ ಬಾಂದಿನಲ್ಲಿ 


9 - 55 


59 - 10 


88 


89 


287° 


1 - 75 


90 


335° 


2 - 95 


90 


9 ] 


3160 


4 - 15 


91 


92 


2490 


3 - 25 


92 


| 


93 


024° 


5 - 65 


93 


| 


94 


067° 


7 - 65 


94 


95 


350° 


4 - 70 


30 - 10 


95 


| 


96 


063 


3 - 60 


96 


97 


041° 


4 - 65 


97 


| | 


98 | 


046° 


4 - 95 


98 


| 


99 


4 - 05 


347° 
241° 


99 


| | 


100 


6 - 40 


23 - 65 


100 


101 


020° 


4 - 50 


101 


102 


080° 


3 - 45 


102 


103 


063 


4 - 55 


103 


104 


161° 


1 - 40 


104 


105 | 


1530 


2 - 70 


105 


106 


3 - 95 


106 


107 


1340 
0430 
360° 
056° 


5 - 50 
2 - 75 


107 


108 


108 


| 


109 


2 - 65 


31 - 45 


೩೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಸ್ಥಾನ 


ಸ್ಥಾನಕ್ಕೆ 


ನ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, 
ಸ್ಥಾನ ಸಂಖ್ಯೆಯ ವಿವರಣೆ 

_ 1620 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 


ದಿಂದ 


109 


| 


110 


1 - 15 


110 


| 


111 


093 


3 - 65 


111 


112 


0870 


1 - 55 


_ 113 


088° 


4 - 10 


113 


| 


- 114 


103° 


8 - 45 


114 


| 


115 


0880 


3 - 15 


115 


116 


085°. 


3 - 70 


116 


|| 


117 


079° 


12 - 85 


117 


| 


118 


101° 


1 - 65 


40 - 25 


118 


119 


3530 


3 - 10 


119 


120 


5 - 40 


061° 
332 


120 | 


121 


2 - 20 


121 


| 


122 


355° 


8 - 20 


122 


123 


100° 


1 - 35 


123 


| 


124 


066 


4 - 60 


124 


| 


125 


- ಗಿಣಿಕಲ್ಲು ಸರ್ವೆ ನಂಬರ್ 189 ರ ಪೂರ್ವಾಗ್ರ 

ಬಾಂದಿನಲ್ಲಿ 


4 - 60 


29 - 45 


125 


| 


126 


337° 


8 - 30 


126 


127 


119° 


5 - 55 


127 . 


128 


043 


3 - 60 


128 


129 


011° 


2 - 95 


129 


130 


247° 


4 - 70 


130 


131 


306 


5 - 60 


131 


| 


132 


250° 


8 - 20 


132 


| 


133 


190° 


4 - 70 


133 


| 


207° 


6 - 20 


49 - 80 


134 


135 


224° 


5 - 25 


135 


136 


126° 


1 - 20 


136 


137 


6 - 05 


228° 
231° 


137 


| 


138 


6 - 55 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೪೭ 


ಸ್ಥಾನ 


ಸ್ಥಾನಕ್ಕೆ 


ನ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, 

ಸ್ಥಾನ ಸಂಖ್ಯೆಯ ವಿವರಣೆ 
| ಗಿಣಿಕಲ್ಲು ಸರ್ವೆ ನಂಬರ್ 173,178ರ ಉತ್ತರ ದಿಕ್ಕಿನ 

ಕೂಡುಬಾಂದಿನಲ್ಲಿ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


ದಿಂದ 


138 


| | 


139 


4 - 15 


23 - 20 


139 


| 


140 


040° 


6 - 05 


140 


141 


3250 


2 - 15 


141 


142 


270° 


2 - 25 


142 


143 


209° 


5 - 50 


143 


144 


297° 


5 - 35 


144 


145 


3200 


5 -50 


145 


146 


302° 


5 - 90 


146 


147 


2620 


5 - 25 


147 


148 


201° 


2 - 35 


148 


149 


ಗಿಣಿಕಲ್ಲು ಸರ್ವೆ ನಂಬರ್‌ 232 ರ ವಾಯುವ್ಯ 

ಬಾಂದಿನಲ್ಲಿ 


6 -90 


47 - 20 


149 


| 


150 


190° 


3 - 85 


150 


151 


301 


5 - 65 


151 


152 


055° 


2 - 25 


152 


153 


3520 


3 - 20 


153 


154 


267° 


2 - 45 


17 - 40 


154 


155 


1940 


4 - 85 


155 


156 


295 


6 - 25 


156 


| 


157 


264 


4 - 40 


157 


| 


158 


2290 


8 - 45 


158 


| 


159 


017° 


4 - 25 


159 


293° 


5 - 00 


33 - 20 


ಎನ್‌ಕ್ಲೋಸರ್ ನಂಬರ್ -1. 

ಗಿಣಿಕಲ್ಲು ಬ್ಲಾಕಿನಲ್ಲಿರುವ ಸರ್ವೆ ನಂಬರ್ 8 ರಲ್ಲಿ ಎನ್‌ಕೌಸರ್ ನಂಬರ್ 1 ನ್ನು ಗುರುತಿಸಲಾಗಿದೆ. 

ಈ ಎನ್‌ಕೌಸರ್‌ -1 ರ ಸೀಮಾರೇಖೆಯು ಗಿಣಿಕಲ್ಲು ಮತ್ತು ಕೂತಗೋಡು ಗ್ರಾಮಗಳ ಸಾಮಾನ್ಯ ಗಡಿ ಹೊಂದಿಕೊಂಡಿರುತ್ತದೆ. ಈ 
ಎನ್‌ಕ್ಲೋಸರ್‌ನ ಸೀಮಾರೇಖೆಯು ಗಿಣಿಕಲ್ಲು -ಕೂತಗೋಡು ಮತ್ತು ಹೆಗ್ಗಾರು ಗ್ರಾಮಗಳು ಸೇರುವ ಕೂಡುಬಾಂದಿನಿಂದ ವಾಯುವ್ಯಕ್ಕೆ ಗಿಣಿಕಲ್ಲು ಮತ್ತು 
ಕೂತಗೋಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 338° ಕೋನ 22 - 00 ಸರಪಳಿ ದೂರದಲ್ಲಿ ಸದರಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 1 ರಿಂದ 


೩೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಪ್ರಾರಂಭವಾಗಿ ಈ ಕೆಳಕಾಣಿಸಿದ ಕೋನ ಮತ್ತು ಅಂತರಗಳಲ್ಲಿ ಸುಮಾರು 18 - 30 ಸರಪಳಿ ದೂರವನ್ನು ಕ್ರಮಿಸಿಕೊಂಡು ಸ್ಥಾನ ಸಂಖ್ಯೆ 4 ರ ಮುಖಾಂತರ 
ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್ಕ್ಲೋಸರ್ - 1 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 

ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು ಸರಪಳಿಕೊಂಡಿಗಳು 


053° 


2 - 00 


160° 


8 - 05 


289 


2 - 30 


338 


5 - 95 


18 - 30 


ಎನ್‌ಕ್ಲೋಸರ್ ನಂಬರ್ - 2 , 


ಗಿಣಿಕಲ್ಲು ಬ್ಲಾಕಿನಲ್ಲಿರುವ ಸರ್ವೆ ನಂಬರ್ 8 , 48 ರಲ್ಲಿ ಎನ್‌ಕೌಸರ್ ನಂಬರ್ 2 ನ್ನು ಗುರುತಿಸಲಾಗಿದೆ. 

ಈ ಎನ್‌ಕ್ಲೋಸರ್ -2 ರ ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 8, 48 ಮತ್ತು 66 ಸೇರುವ ಕೂಡುಬಾಂದು ಹಾಗೂ ಗಿಣಿಕಲ್ಲು 
ಕೂತಗೋಡು ಮತ್ತು ಹೆಗ್ಗಾರು ಗ್ರಾಮಗಳು ಸೇರುವ ಗಡಿಬಾಂದಿನಿಂದ 357° ಕೋನ ಸುಮಾರು 17 - 05 ಸರಪಳಿ ದೂರದಲ್ಲಿ ಗಿಣಿಕಲ್ಲು 
48 ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸರ್ವೆ ನಂಬರ್ 48, 8 ರಲ್ಲಿ ಈ ಕೆಳಕಂಡ ವಿವಿಧ ಕೋನ ಹಾಗೂ ಅಂತರಗಳಲ್ಲಿ ಸುಮಾರು 7- 85 
ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 4 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕ್ಲೋಸರ್ - 2 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, ಸ್ಥಾನ 

ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ= 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


101° 


1 - 70 


193 


2 - 05 


2980 


2 -55 


043 


1 - 55 


7 - 85 


ಎನ್‌ಕ್ಲೋಸರ್ ನಂಬರ್ - 3. 

ಗಿಣಿಕಲ್ಲು ಬ್ಲಾಕಿನಲ್ಲಿರುವ ಸರ್ವೆ ನಂಬರ್ 66 ರಲ್ಲಿ ಎನ್‌ಕ್ಲೋಸರ್ ನಂಬರ್ 3 ನ್ನು ಗುರುತಿಸಲಾಗಿದೆ. 

ಈ ಎನ್‌ಕೌಸರ್‌ -3 ರ ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್‌ 8, 48 ಮತ್ತು 66 ಸೇರುವ ಕೂಡುಬಾಂದು ಹಾಗೂ ಗಿಣಿಕಲ್ಲು 
ಕೂತಗೋಡು ಮತ್ತು ಹೆಗ್ಲಾರು ಗ್ರಾಮಗಳು ಸೇರುವ ಗಡಿಬಾಂದಿನಿಂದ 031° ಕೋನ ಸುಮಾರು 29 - 50 ಸರಪಳಿ ದೂರದಲ್ಲಿ ಗಿಣಿಕಲ್ಲು ಸರ್ವೆ ನಂಬರ್ 
66 ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಸರ್ವೆ ನಂಬರ್ 66 ರಲ್ಲಿಯೇ ಈ ಕೆಳಕಂಡ ವಿವಿಧ ಕೋನ ಹಾಗೂ ಅಂತರಗಳಲ್ಲಿ ಸುಮಾರು 
40 - 25 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 5 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಎನ್‌ಕ್ಲೋಸರ್ - 3 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಕೋನ ಡಿಗ್ರಿಗಳಲ್ಲಿ 

ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸೀಮಾರೇಖೆಯ ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
| 1 | 2 | 

8 - 40 

7 -15 
4 | 242° 

6 - 05 


ಸ್ಥಾನಕ್ಕೆ 


101° 


164° 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೪೯ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ , ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 

8 -50 


4 


| 


5 


2820 
020° 


10 - 15 


40 - 25 


ಎನ್‌ಕ್ಲೋಸರ್ ನಂಬರ್ - 4, 

ಗಿಣಿಕಲ್ಲು ಬ್ಲಾಕಿನಲ್ಲಿರುವ ಸರ್ವೆ ನಂಬರ್ 61 , 62 , 63, 64, 65 ಮತ್ತು 67 ರ ಹಿಡುವಳಿ ಪ್ರದೇಶ ಹಾಗೂ ಸರ್ಕಾರಿ ಸರ್ವೆ ನಂಬರ್ 66 , 
60 ಮತ್ತು 114 ರಲ್ಲಿಯ ಒತ್ತುವರಿ ಕೃಷಿ ಮತ್ತು ಮನೆ ಜಾಗದ ಪ್ರದೇಶವನ್ನು ಎನ್‌ಕ್ಲೋಸರ್ ನಂಬರ್ 4 ಎಂದು ಗುರುತಿಸಲಾಗಿದೆ. 
ಉತ್ತರ:- ಈ ಎನ್‌ಕ್ಲೋಸರ್‌ನ ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 65 ರ ಈಶಾನ್ಯ ಮೂಲೆ ಬಾಂದಿನಿಂದ 004° ಕೋನ ಸುಮಾರು 11 - 00 
ಸರಪಳಿ ದೂರದಲ್ಲಿ ಗಿಣಿಕಲ್ಲು ಸರ್ವೆ ನಂಬರ್ 60 ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಗಿಣಿಕಲ್ಲು ಸರ್ವೆ ನಂಬರ್ 60, 66 ಮತ್ತು 114 
ರಲ್ಲಿ ವಿವಿಧ ಕೋನಗಳಲ್ಲಿ 34 - 80 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 65 ರ ಈಶಾನ್ಯ ಮೂಲೆ ಬಾಂದಿನಿಂದ 081° ಕೋನ 28 - 00 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 8 ನ್ನು ಸೇರುತ್ತದೆ. 
ಎನ್‌ಕ್ಲೋಸರ್ - 4 ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 

ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ 
ಸ್ಥಾನಕ್ಕೆ 

ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 

= ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 


ಸ್ಥಾನ 


2 - 75 


- 061° 

101° 


3 - 10 


210° 


4 - 40 


117° 


6 - 30 


091° 


5 -15 


105 


6 - 80 


083° 


6 - 30 


34 - 80 


ಪೂರ್ವ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 8 ರಿಂದ ಮುಂದುವರೆದು ಗಿಣಿಕಲ್ಲು ಸರ್ವೆ ನಂಬರ್ 114 ಮತ್ತು 66 ರಲ್ಲಿ ವಿವಿಧ ಕೋನಗಳಲ್ಲಿ 
22 -50 ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 65 ರ ಈಶಾನ್ಯ ಮೂಲೆಬಾಂದಿನಿಂದ 119° ಕೋನ 19 -25 ಸರಪಳಿ ದೂರದಲ್ಲಿ ಸ್ಥಾನ 
ಸಂಖ್ಯೆ 12 ನ್ನು ಸೇರುತ್ತದೆ. 

ಎನ್‌ಕ್ಲೋಸರ್ - 4 ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ ವಿವರಣೆ, 

ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 
ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು ಸರಪಳಿಕೊಂಡಿಗಳು 


ದಿಂದ 


1980 


2 - 60 


262 


4 - 05 


10 


| 


11 


142° 


4 - 35 


23° 


11 - 50 


22 - 50 


೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 12 ರಿಂದ ಮುಂದುವರಿದು ಗಿಣಿಕಲ್ಲು ಸರ್ವೆ ನಂಬರ್ 66 ರಲ್ಲಿ ವಿವಿಧ ಕೋನಗಳಲ್ಲಿ 30 - 70 
ಸರಪಳಿ ದೂರ ಚಲಿಸಿ ಗಿಣಿಕಲ್ಲು ಸರ್ವೆ ನಂಬರ್ 65ರ ಈಶಾನ್ಯ ಮೂಲೆ ಬಾಂದಿನಿಂದ 191° ಕೋನ 8 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 19 ನ್ನು 
ಸೇರುತ್ತದೆ. 
ಎನ್‌ಕ್ಲೋಸರ್ - 4 ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 

ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ 

ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
ಸೀಮಾರೇಖೆಯ ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 

=ಇಪ್ಪತ್ತು ಮೀಟರ್‌ಗಳು ಸರಪಳಿಕೊಂಡಿಗಳು 
12 13 

2 - 15 


352 


13 


14 


230° 


4 - 80 


330 


6 - 30 


14 | 15 | 
| 15 | 16 | 
| 16 | 17 


026° 


3 - 00 


261° 


7 - 20 


204° 


3 - 55 


18 


| 


19 


258° 


3 - 70 


30 - 70 


ಪಶ್ಚಿಮ - ಸೀಮಾರೇಖೆಯು ಸ್ಥಾನ ಸಂಖ್ಯೆ 19 ರಿಂದ ಮುಂದುವರಿದು ಗಿಣಿಕಲ್ಲು ಸರ್ವೆ ನಂಬರ್ 66 , 60 ರಲ್ಲಿ ವಿವಿಧ ಕೋನಗಳಲ್ಲಿ 20 - 15 
ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 21 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಎನ್‌ಕ್ಲೋಸರ್ - 4 ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಸ್ಥಾನ 

ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ ವಿವರಣೆ, 
ಸ್ಥಾನಕ್ಕೆ 

ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ದಿಂದ ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 


3480 


6 - 25 


20 


3530 


5 - 75 


21 


| 


0320 


8 - 15 


20 - 15 


ಎನ್ಕೌಸರ್ ನಂಬರ್ - 5. 

ಗಿಣಿಕಲ್ಲು ಬ್ಲಾಕಿನಲ್ಲಿರುವ ಸರ್ವೆ ನಂಬರ್‌ 200 ರಲ್ಲಿ ಎನ್‌ಕ್ಲೋಸರ್ ನಂಬರ್ 5ನ್ನು ಗುರುತಿಸಲಾಗಿದೆ. 

ಈ ಎನ್‌ಕ್ಲೋಸರ್ - 5 ರ ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್‌ 217 ರ ದಕ್ಷಿಣಾಗ್ರ ಬಾಂದಿನಿಂದ ಈಶಾನ್ಯಕ್ಕೆ 2 - 50 ಸರಪಳಿ ದೂರದಲ್ಲಿ 
ಸದರಿ ಸರ್ವೆ ನಂಬರ್‌ 217 ರ ಪೂರ್ವ ಗಡಿಯಲ್ಲಿರುವ ಮೊದಲನೇ ಬಾಂದಿನಿಂದ 131° ಕೋನ 14 - 30 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 1 ರಿಂದ 
ಪ್ರಾರಂಭವಾಗಿ ಗಿಣಿಕಲ್ಲು ಸರ್ವೆ ನಂಬರ್ 200 ರಲ್ಲಿ ವಿವಿಧ ಕೋನಗಳಲ್ಲಿ 34 -85 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 5 ರ ಮುಖಾಂತರ ಪ್ರಾರಂಭಿಕ 
ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕ್ಲೋಸರ್ - 5 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


ಸ್ಥಾನಕ್ಕೆ | ಸೀಮ 


ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
| ಸೀಮಾರೇಖೆಯ ವಿವರಣೆ, ಸ್ಥಾನ ಸಂಖ್ಯೆಯ ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ವಿವರಣೆ 

ಸರಪಳಿ -ಕೊಂಡಿಗಳು 


107° 


3 - 10 


| 3 | 


058 


| 


9- 85 


9 - 85 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೫೧ 


ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಸೀಮಾರೇಖೆಯ ವಿವರಣೆ, ಸ್ಥಾನ ಸಂಖ್ಯೆಯ ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ವಿವರಣೆ 

ಸರಪಳಿ - ಕೊಂಡಿಗಳು 


3 


| 


4 


1860 


2 - 75 


237° 


13 - 45 


002 


5 - 70 


34 - 85 


ಎನ್‌ಕ್ಲೋಸರ್ ನಂಬರ್ - 6. 
ಗಿಣಿಕಲ್ಲು ಬ್ಲಾಕಿನಲ್ಲಿರುವ ಸರ್ವೆ ನಂಬರ್‌ 200 ರಲ್ಲಿ ಎನ್‌ಕ್ಲೋಸರ್ ನಂಬರ್ 6 ನ್ನು ಗುರುತಿಸಲಾಗಿದೆ. 

ಸರ್ - 6 ರ ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 217 ರ ದಕ್ಷಿಣಾಗ್ರ ಬಾಂದಿನಿಂದ ಈಶಾನ್ಯಕ್ಕೆ 2 -50 ಸರಪಳಿ ದೂರದಲ್ಲಿ 
ಸದರಿ ಸರ್ವೆ ನಂಬರ್‌ 217 ರ ಪೂರ್ವ ಗಡಿಯಲ್ಲಿರುವ ಮೊದಲನೇ ಬಾಂದಿನಿಂದ 114° ಕೋನ ಸುಮಾರು 26 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 
1 ರಿಂದ ಪ್ರಾರಂಭವಾಗಿ ಗಿಣಿಕಲ್ಲು ಸರ್ವೆ ನಂಬರ್ 200 ರಲ್ಲಿ ವಿವಿಧ ಕೋನಗಳಲ್ಲಿ 28 - 85 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 7 ರ ಮುಖಾಂತರ 
ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ . 

ಎನ್‌ಕ್ಲೋಸರ್ - 6 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, ಸ್ಥಾನ ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ 

= ಇಪ್ಪತ್ತು ಮೀಟರ್‌ಗಳು ಸರಪಳಿ- ಕೊಂಡಿಗಳು 


ಸ್ಥಾನಕ್ಕೆ 


042° 


8 - 65 


1580 


3 - 50 


240° 


3 - 35 


4 


| 


1450 


3 - 45 


230° 


3 - 25 


265 


2 - 80 


1 


| | 


346° 


3 - 85 


28 - 85 


ಎನ್‌ಕ್ಲೋಸರ್ ನಂಬರ್ - 7, 

ಗಿಣಿಕಲ್ಲು ಬ್ಲಾಕಿನಲ್ಲಿರುವ ಸರ್ವೆ ನಂಬರ್ 60 ರಲ್ಲಿ ಎನ್‌ಕೌಸರ್ ನಂಬರ್ 1 ನ್ನು ಗುರುತಿಸಲಾಗಿದೆ. 

ಈ ಎನ್‌ಕ್ಲೋಸರ್ - 7 ರ ಸೀಮಾರೇಖೆಯು ಗಿಣಿಕಲ್ಲು ಸರ್ವೆ ನಂಬರ್ 59 ರ ಪೂರ್ವಾಗ್ರ ಮೂಲೆ ಬಾಂದಿನಿಂದ 330° ಕೋನ ಸುಮಾರು 
4 - 55 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಗಿಣಿಕಲ್ಲು ಸರ್ವೆ ನಂಬರ್ 60 ರಲ್ಲಿ ಈ ಕೆಳಕಂಡ ಕೋನಗಳಲ್ಲಿ ಸುಮಾರು 5 - 00 
ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 4 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕೌಸರ್ - 7 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ ವಿವರಣೆ, ಸ್ಥಾನ 

ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


1 - 00 


| 1 | 2 
| 2 | 3 


| 
| 


085° 
161° 


| 


1-50 | 


೩೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ ವಿವರಣೆ, ಸ್ಥಾನ 

ಸಂಖ್ಯೆಯ ವಿವರಣೆ 


- ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


28] 


1 - 50 


359° 


1 - 00 


5 - 00 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 
PR115 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC. 350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ , ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಪಜೀ 152 ಎಫ್‌ಎಎಫ್ 2013 , ಬೆಂಗಳೂರು, ದಿನಾಂಕ: 23. 11 .2013 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ( 1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5 ) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ಅನುಸೂಚಿ” ಯಲ್ಲಿ ನಮೂದಿಸಿರುವ ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು, ತಾವರಗೇರ ಹೋಬಳಿ, ಕಿಲ್ಲಾರಹಟ್ಟಿ ಗ್ರಾಮದ (ಬ್ಲಾಕ್ 
2ರ) ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ಕಿಲಾರಹಟ್ಟಿ ಬ್ಲಾಕ್ - 2 
ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಲಾಗಿದೆ. 

ಅನುಸೂಚಿ: 
ಜಿಲ್ಲೆಯ ಹೆಸರು : ಕೊಪ್ಪಳ 
ತಾಲ್ಲೂಕಿನ ಹೆಸರು : ಕುಷ್ಟಗಿ 
ಹೋಬಳಿಯ ಹೆಸರು : ತಾವರಗೇರಾ 
ಗ್ರಾಮದ ಹೆಸರು : ಕಿಲಾರಹಟ್ಟಿ 
ಕ್ಷೇತ್ರದ ಸರ್ವೆ ನಂ : 14 
ವಿಸ್ತೀರ್ಣ ಹೆಕ್ಟೇರ್ ಗಳಲ್ಲಿ : 37.29 

ಕ್ಷೇತ್ರದ ಹೆಸರು : ಕಿಲಾರಹಟ್ಟಿ ಬ್ಲಾಕ್ -2 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 
ಗ್ರಾಮ | ಸರ್ವೆ ನಂಬರ್ 

ವಿಸ್ತೀರ್ಣ 

92.15 ಎ - ಗುಂ 
ಕಿಲಾರಹಟ್ಟಿ ಬ್ಲಾಕ್ - 2 

(37. 29 ಹೆ) 


ಒಟ್ಟು 


92 .15 ಎ - ಗುಂ 
( 37 .29 ಹೆ ) 


1 . ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 4 (1)( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ಕೊಪ್ಪಳ ಉಪ 

ವಿಭಾಗ, ಕೊಪ್ಪಳ ಇವರನ್ನು " ಅರಣ್ಯ ವ್ಯವಸ್ಥಾಪನಾಧಿಕಾರಿ " ಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963 
ಚಾಪ್ಟರ್‌-1 ರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 

ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ, ತೀರ್ಮಾನಿಸುವುದು. 
2. ಕರ್ನಾಟಕ ಅರಣ್ಯ ಕಾಯ್ದೆ 1963 , ಸೆಕ್ಷನ್ 4(2) ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪಳ ವಿಭಾಗ, 

ಕೊಪ್ಪಳ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು 

ಈ ಮೂಲಕ ನೇಮಿಸಲಾಗಿದೆ . 
3. ಕರ್ನಾಟಕ ಅರಣ್ಯ ಕಾಯ್ದೆ 1963 , ಸೆಕ್ಷನ್ 11, 12 ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ 

ಬಾಧಿತರಾದ ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ 
ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೫೩ 


ಶ 


4. ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ ವ್ಯಕ್ತಿಗಳು 
- ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
5. ಇತರೆ ಸವಲತ್ತುಗಳು: ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 

ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 
ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ . ಕಂದಾಯ ಇಲಾಖೆಯಿಂದ ದಿನಾಂಕ: 05.06. 2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ 
ಹಕ್ಕನ್ನು ಹಾಗೆಯೇ ಮುಂದುವರೆಸಲಾಗಿದೆ. 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು 
ಮುಂದೆ ವಿವರಿಸಿದೆ. 

ಸೀಮಾರೇಖೆ | 
ಉತ್ತರಕ್ಕೆ :- ಸೀಮಾರೇಖೆಯು ಕಿಲ್ಲಾರಹಟ್ಟಿ ಗ್ರಾಮದ ಸರ್ವೆ ನಂ , 14ರ ಸದರಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಿಂದ 1ನೇ ಕಲ್ಲಿನಿಂದ 
43 - 30 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಹೆಚ್ಚು ಕಡಿಮೆ ಪೂರ್ವಕ್ಕೆ ಸಾಗುತ್ತಾ ಸರ್ವೆ ನಂ . 86 ಮತ್ತು 12ರ ದಕ್ಷಿಣದ ಗಡಿಗಳ ಮೂಲಕ ಒಟ್ಟು 36.50 
ಸರಪಳಿ ಚಲಿಸಿದ ನಂತರ 7ನೇ ಕಲ್ಲನ್ನು ಸೇರುವುದು. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. 

ಕಲ್ಲಿನಿಂದ | ಕಲ್ಲಿಗೆ | ಕೋನ( ಡಿಗ್ರಿಗಳಲ್ಲಿ) | ಅಂತರ ( ಸರಪಳಿಗಳಲ್ಲಿ) 
1 | 2 | 43 - 30 

5 
2 | 3 | 113 -30 | 

4.50 
3 | 4 | 84 - 30 | 

6.50 


5 6 | 67 - 30 | 

8 
88 

6.5 
ಪೂರ್ವಕ್ಕೆ :- ಸೀಮಾರೇಖೆಯು ಸದರಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 7ನೇ ಕಲ್ಲಿನಿಂದ ಆರಂಭಗೊಂಡು ಹೆಚ್ಚು ಕಡಿಮೆ 
ದಕ್ಷಿಣಾಭಿಮುಖವಾಗಿ ಸಾಗುತ್ತಾ ಸಸ್ಯಕ್ಷೇತ್ರದ ಪಶ್ಚಿಮದ ಗಡಿ ಮೂಲಕ ಹಾದು ಮಹಾಮಪುರ ಗ್ರಾಮದ ಗಡಿಗುಂಟ ಒಟ್ಟು 47.50 ಸರಪಳಿ ದಕ್ಷಿಣಕ್ಕೆ ಚಲಿಸಿ 
14ನೇ ಕಲ್ಲನ್ನು ಸೇರುತ್ತದೆ . ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. 
ಕಲ್ಲಿನಿಂದ 

ಕಲ್ಲಿಗೆ 

ಕೋನ ( ಡಿಗ್ರಿಗಳಲ್ಲಿ) ಅಂತರ ( ಸರಪಳಿಗಳಲ್ಲಿ) 
172 

7 . 
8 | 9 | 172 


172 


67 | 

6.50 

| 
11 | 12 | 208 | 

7 

|| 
12 | 13 | 208 | 

7 

|| 
_ 13 | 14 | 

208 | 6 

| 
ದಕ್ಷಿಣಕ್ಕೆ: - ಸೀಮಾರೇಖೆಯು ಸದರಿ ಕ್ಷೇತ್ರದ ಆಗ್ನೆಯ ದಿಕ್ಕಿನಲ್ಲಿ ಮಹಾಮಪುರ ಗ್ರಾಮದ ಗಡಿಯ ಮೇಲೆ 14ನೇ ಕಲ್ಲಿನಿಂದ 190 ಡಿಗ್ರಿ 
ಕೋನದೊಂದಿಗೆ ಪಶ್ಚಿಮದತ್ತ ಸಾಗುತ್ತಾ ಸದರಿ ಗ್ರಾಮದ ಗಡಿಗುಂಟ ಸಾಗಿ ಸರ್ವೆ ನಂ , 17ರ ಪೂರ್ವದ ಗಡಿ ಮೂಲಕ ಹಾದು ಒಟ್ಟು 43 .50 ಸರಪಳಿ 
ಚಲಿಸಿದ ನಂತರ 21ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. 

ಕಲ್ಲಿನಿಂದ | ಕಲ್ಲಿಗೆ ಕೋನ ( ಡಿಗ್ರಿಗಳಲ್ಲಿ) | ಅಂತರ ( ಸರಪಳಿಗಳಲ್ಲಿ) 
14 

15 | 
15 | 16 | 190 
16 

5.50 


190 


190 


328 


328 


328 


20 


| 


328 


೩೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಪಶ್ಚಿಮಕ್ಕೆ :- ಸೀಮಾರೇಖೆಯು ಸದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 21ನೇ ಕಲ್ಲಿನಿಂದ 327 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ಉತ್ತರದತ್ತ ಸಾಗುತ್ತಾ ಸರ್ವೆ ನಂ , 16 ಮತ್ತು 15ರ ಪೂರ್ವದ ಗಡಿಮೂಲಕ ಹಾದು ಒಟ್ಟು 28.50 ಸರಪಳಿ ಚಲಿಸಿದ ನಂತರ ಆರಂಭಿಕ ಸ್ಥಾನವಾದ 1ನೇ 
ಕಲ್ಲನ್ನು ಸೇರುವುದು . ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. 
ಕಲ್ಲಿನಿಂದ 

ಕಲ್ಲಿಗೆ ಕೋನ( ಡಿಗ್ರಿಗಳಲ್ಲಿ) 

ಅಂತರ ( ಸರಪಳಿಗಳಲ್ಲಿ) . 
- 21 | 22 | 327 
22 23 | 327 | 

6 

|| 
- 23 | 24 | 327 | 

3 

| 
24 | 25 | 
25 | 1 | 

6.50 


320 
320 


50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 
PR.116 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಪಜೀ 156 ಎಫ್‌ಎಎಫ್ 2013 , ಬೆಂಗಳೂರು, ದಿನಾಂಕ : 17 .12.2013 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು, ತಾವರಗೇರಾ ಹೋಬಳಿ, ತಾವರಗೇರಾ ಗ್ರಾಮದ 
( ಬ್ಲಾಕ್ - 2ರ) ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ತಾವರಗೇರಾ 
ಬ್ಲಾಕ್ - 2 ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಲಾಗಿದೆ. 


. ಅನುಸೂಚಿ: 


ಜಿಲ್ಲೆಯ ಹೆಸರು : ಕೊಪ್ಪಳ 
ತಾಲ್ಲೂಕಿನ ಹೆಸರು : ಕುಷ್ಟಗಿ 
ಹೋಬಳಿಯ ಹೆಸರು : ತಾವರಗೇರಾ 
ಗ್ರಾಮದ ಹೆಸರು : ತಾವರಗೇರಾ 
ಕ್ಷೇತ್ರದ ಹೆಸರು : ತಾವರಗೇರಾ ಬ್ಲಾಕ್ - 2 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 
ಗ್ರಾಮ ಸರ್ವೆ ನಂಬರ್ ವಿಸ್ತೀರ್ಣ 

96.36 ಎ . ಗುಂ 
ತಾವರಗೇರ | 181 

( 38.99 ಹೆ) 


ಒಟ್ಟು 


96.36 ಎ . ಗುಂ 
(38 .99 ಹೆ ) 


1. ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 4 (1) ( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ಕೊಪ್ಪಳ ಉಪ 

ವಿಭಾಗ, ಕೊಪ್ಪಳ ಇವರನ್ನು " ಅರಣ್ಯ ವ್ಯವಸ್ಥಾಪನಾಧಿಕಾರಿ " ಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963 
ಚಾಪ್ಟರ್‌ -1 ರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ, ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 

ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ, ತೀರ್ಮಾನಿಸುವುದು. 
2 . ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 4(2) ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪಳ ವಿಭಾಗ, 

ಕೊಪ್ಪಳ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು 

ಈ ಮೂಲಕ ನೇಮಿಸಲಾಗಿದೆ. 
3. ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 11, 12 ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ 

ಬಾಧಿತರಾದ ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ 

ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತದೆ. 
4. ಕರ್ನಾಟಕ ಅರಣ್ಯ ಕಾಯ್ದೆ 1963 , ಸೆಕ್ಷನ್ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ ವ್ಯಕ್ತಿಗಳು 

ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೫೫ 


5. ಇತರೆ ಸವಲತ್ತುಗಳು: ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 

ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 
ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ: 05 .06.2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ 
ಹಕ್ಕನ್ನು ಹಾಗೆಯೇ ಮುಂದುವರೆಸಲಾಗಿದೆ. 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು 
ಮುಂದೆ ವಿವರಿಸಿದೆ. 

~: ಸೀಮಾ ವಿವರಣೆ : : 
ಉತ್ತರಕ್ಕೆ:- ಸೀಮಾರೇಖೆಯು ತಾವರಗೇರೆ ಗ್ರಾಮದ ಸರ್ವೆ ನಂ . 181ರ ಸದರಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಿಂದ1ನೇ ಕಲ್ಲಿನಿಂದ 61 
ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಹೆಚ್ಚು ಕಡಿಮೆ ಪೂರ್ವಕ್ಕೆ ಸಾಗುತ್ತಾ ಸರ್ವೆ ನಂ , 192 , 184ರ ದಕಿಣದ 
ಚಲಿಸಿದ ನಂತರ 8ನೇ ಕಲ್ಲನ್ನು ಸೇರುವುದು. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. 
ಕಲ್ಲಿನಿಂದ 

ಕಲ್ಲಿಗೆ ಕೋನ( ಡಿಗ್ರಿಗಳಲ್ಲಿ) 

ಅಂತರ ( ಸರಪಳಿಗಳಲ್ಲಿ) 


2 


| 


3 


| 


110 


4 


208 


4 


| 


5 .25 


121 
85 


5 


. 


6 


93 


5 


. 


8 


. 


127 


ಕಲ್ಲಿಗೆ 


242 


ಪೂರ್ವಕ್ಕೆ :- ಸೀಮಾರೇಖೆಯು ಸದರಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 8ನೇ ಕಲ್ಲಿನಿಂದ 242 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಹೆಚ್ಚು 
ಕಡಿಮೆ ದಕ್ಷಿಣಾಭಿಮುಖವಾಗಿ ಸಾಗುತ್ತಾ ಸರ್ವೆ ನಂ . 1830 ಮತ್ತು 182 ರ ಪಶ್ಚಿಮದ ಗಡಿಗಳ ಮುಖಾಂತರ ಹಾದು ಒಟ್ಟು 32.50 ಸರಪಳಿ ಚಲಿಸಿದ 
ನಂತರ 14ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. 
ಕಲ್ಲಿನಿಂದ 

ಕೋನ ( ಡಿಗ್ರಿಗಳಲ್ಲಿ ) ಅಂತರ ( ಸರಪಳಿಗಳಲ್ಲಿ) 
8 

6 . 
9 10 | 145 

5 
- 10 

121 

5 
- 12 | 164 

6 . 75 
- 12 | 13 | 167 | 

6 .50 | 
_ 13 | 14 188 

3. 25 
ದಕ್ಷಿಣಕ್ಕೆ:- ಸೀಮಾರೇಖೆಯು ಸದರಿ ಕ್ಷೇತ್ರದ ಆಗ್ನೆಯ ದಿಕ್ಕಿನ ಮೂಲೆಯಲ್ಲಿ 14ನೇ ಕಲ್ಲಿನಿಂದ 282 ಡಿಗ್ರಿ ಕೋನದೊಂದಿಗೆ ಪಶ್ಚಿಮದತ್ತ 
ಸಾಗುತ್ತಾ ತಾವರಗೇರೆ ಗ್ರಾಮದ ಸರ್ವೆ ನಂ , 178, 179 ಮತ್ತು 180ರ ಮೂಲಕ ಹಾದು ಒಟ್ಟು 45 ಸರಪಳಿ ಚಲಿಸಿದ ನಂತರ 22ನೇ ಕಲ್ಲನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. 
ಕಲ್ಲಿನಿಂದ 

ಕಲ್ಲಿಗೆ 

ಕೋನ ( ಡಿಗ್ರಿಗಳಲ್ಲಿ) ಅಂತರ ( ಸರಪಳಿಗಳಲ್ಲಿ) 
| 14 | 15 | 282 | 

7 
| 15 | 16 | 282 

6.25 
16 | 17 | 262 | 

8 

| 
_ 17 | 18 | 262 | 

8 

| 
18 19 288 

3.50 
19 20 | 316 | 

3 | 
_ 20 21 2801 

7 
21 | 2 | 300 

2.25 


೩೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಪಶ್ಚಿಮಕ್ಕೆ:- ಸೀಮಾರೇಖೆಯು ಸದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 22ನೇ ಕಲ್ಲಿನಿಂದ 6 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ಉತ್ತರದತ್ತ ಸಾಗುತ್ತಾ ಸರ್ವೆ ನಂ , 194ರ ಪೂರ್ವದ ಗಡಿಮೂಲಕ ಹಾದು 29 ಸರಪಳಿ ಚಲಿಸಿದ ನಂತರ ಆರಂಭಿಕ ಸ್ಥಾನವಾದ 1ನೇ ಕಲ್ಲನ್ನು 
ಸೇರುವುದು . ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. 
ಕಲ್ಲಿನಿಂದ 

ಕಲ್ಲಿಗೆ 

ಕೋನ( ಡಿಗ್ರಿಗಳಲ್ಲಿ) ಅಂತರ ( ಸರಪಳಿಗಳಲ್ಲಿ) 
22 | 23 | 6 | 
- 23 | 24 | 312 | 

7 
24 25 312 | 

7 
7 


312 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 
PR117 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಸಂಖ್ಯೆ , ಅಪಜೀ 85 ಎಫ್ ಎಎಫ್ 2013, ಬೆಂಗಳೂರು, ದಿನಾಂಕ: 25. 11.2013 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕಿನ ಕಸಬಾ ಹೋಬಳಿ ಕೊಂಡಜ್ಜಿ ಗ್ರಾಮದ ಬ್ಲಾಕ್ -I 
ರ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ ಕೊಂಡಜ್ಜಿ ಬ್ಲಾಕ್ - I 
ಮೀಸಲು ಅರಣ್ಯ ಎಂದು ರಚಿಸಲು ಉದ್ದೇಶಿಸಿ ಘೋಷಿಸಲಾಗಿದೆ. 

“ ಅನುಸೂಚಿ” 


ದಾವಣಗೆರೆ 


ತಾಲ್ಲೂಕು 


ಹರಿಹರ 


ಹೋಬಳಿ 


ಕಸಬ 


ಗ್ರಾಮ 


ಕೊಂಡಜ್ಜಿ 


ಸರ್ವೆ ನಂಬರು. 


133 


ವಿಸ್ತೀರ್ಣ ( ಎಕರೆ, ಗುಂಟೆ). 330. 29 
| ಕ್ಷೇತ್ರದ ಹೆಸರು 

ಕೊಂಡಜ್ಜಿ ಬ್ಲಾಕ್ - | | 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 

ವಿಸ್ತೀರ್ಣ ಎಕರೆ 
ಗ್ರಾಮ ಸರ್ವೆ ನಂಬರ್ 

ಗುಂಟೆ ( ಹೆಕ್ಟೇರ್) 
ಕೊಂಡಜ್ಜಿ ಬ್ಲಾಕ್ - | 

133 

330.29 
ಒಟ್ಟು 

330 . 29 
1) ಮೇಲ್ಕಂಡ ಕಾಯ್ದೆಯ ಕಲಂ 4(1)( ಸಿ) ಪ್ರಕಾರ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ದಾವಣಗೆರೆ ಉಪ ವಿಭಾಗ , ದಾವಣಗೆರೆ 

ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ 
ಯಾವುದೇ ವ್ಯಕ್ತಿಗೆ ಬರಬಹುದಾಗಿರುವ ಹಕ್ಕು ಬಾದ್ಯತೆಗಳನ್ನು ಇತ್ಯರ್ಥಗೊಳಿಸಿ , ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 
ಮೇಲ್ಕಂಡ ಕಾಯ್ದೆಯ ಕಲಂ 4 (2 ) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ದಾವಣಗೆರೆ ವಿಭಾಗ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 
ಮೇಲ್ಕಂಡ ಕಾಯ್ದೆಯ ಕಲಂ 11 , 12 , ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ಕ್ಷೇತ್ರಾ ನಿರ್ಧಾರಾಧಿಕಾರಿಗಳು , ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗಾಗಿ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದೆ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16 (1) ನೇ 
ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 
ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಕಲಂ 16 (2 ) ನೇ ಪ್ರಕಾರ 
ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೫೭ 


ಸೀಮಾ ವಿವರಣೆ 
ಉತ್ತರ:- ಸೀಮಾರೇಖೆಯು ಕೊಂಡಜ್ಜಿ ಗ್ರಾಮದ ಸರ್ವೆ ನಂ .133 ರ ಕ್ಷೇತ್ರ- 1 ರ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .130, 131, 132 ಮತ್ತು 
133 ರ ಗಡಿಗಳು ಸೇರುವ ಸ್ಥಳದಲ್ಲಿ 22ನೇ ಕಲ್ಲಿನಿಂದ 80 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸದರಿ ಗ್ರಾಮದ ಸರ್ವೆ ನಂ .132 ನ್ನು 
ಹೊರತುಪಡಿಸಿ ಇದರ ದಕ್ಷಿಣದ ಗಡಿಗುಂಟಾ ಪೂರ್ವಾಭಿಮುಖವಾಗಿ ಚಲಿಸುತ್ತ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 32ನೇ ಕಲ್ಲನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ.: 

ಕೋನ 

ಅಂತರ 
ಕಲ್ಲಿನಿಂದ ಕಲ್ಲಿಗೆ 
( ಡಿಗ್ರಿಗಳಲ್ಲಿ) 

( ಸರಪಳಿಗಳಲ್ಲಿ) 


- 80 


80 


110 


110 


110 


110 


135 


135 


30 


31 


135 


31 . 


32 


135 


6 


ಪೂರ್ವ:- ಸೀಮಾರೇಖೆಯು ಸದರಿ ಕೊಂಡಜ್ಜಿ ಕ್ಷೇತ್ರ- 1 ರ ಸರ್ವೆ ನಂಬರು 133 ರ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .133 , 132 
ಮತ್ತು ರಾಗಿಮಸಾಲವಾಡ ದ ಗಡಿಗಳು ಸೇರುವ ಸ್ಥಳದ 32ನೇ ಕಲ್ಲಿನಿಂದ 135 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಮುಂದೆ ರಾಗಿ ಮಸಾಲವಾಡ 
ಗ್ರಾಮದ ಗಡಿಗುಂಟ ದಕ್ಷಿಣಾಭಿಮುಖವಾಗಿ ಚಲಿಸುತ್ತ ಸದರಿ ಕೊಂಡಜ್ಜಿ ಗ್ರಾಮದ ಸರ್ವೆ ನಂ .134 ಮತ್ತು 136 ಗಳನ್ನು ಹೊರತುಪಡಿಸಿ ಇವುಗಳ ಪಶ್ಚಿಮದ 
ಗಡಿಗುಂಟ ದಕ್ಷಿಣಾಭಿಮುಖವಾಗಿ ಚಲಿಸುತ್ತ ಕ್ಷೇತ್ರದ ಆಗ್ನೆಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .133, 136 ಮತ್ತು 137 ರ ಗಡಿಗಳು ಸೇರುವ ಸ್ಥಳದಲ್ಲಿ 
45ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ.: 


ಕಲ್ಲಿನಿಂದ 


ಕಲ್ಲಿಗೆ 


ಕೋನ 


ಅಂತರ 


( ಡಿಗ್ರಿಗಳಲ್ಲಿ) 


( ಸರಪಳಿಗಳಲ್ಲಿ ) 


135 


140 


140 


140 


140 


140 


140 


19 ) ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರ ನಿರ್ಧೇಶನದಂತೆ ಸರ್ವೆ 

ನಂಬರು. 134 ನ್ನು ಹೊರತುಪಡಿಸಿರುತ್ತದೆ. 


157 


ದಕ್ಷಿಣ:- ಸೀಮಾರೇಖೆಯು ಸದರಿ ಕೊಂಡಜ್ಜಿ ಕ್ಷೇತ್ರದ ಸರ್ವೆ ನಂಬರು.133 ರ ಆಗ್ರೇಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂಬರು 133, 136 
ಮತ್ತು 177 ( ಕೆರೆ) ರ ಗಡಿಗಳು ಸೇರುವ ಸ್ಥಳದಲ್ಲಿ 45ನೇ ಕಲ್ಲಿನಿಂದ 264 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಮುಂದೆ ಕರೆಯ ಸರ್ವೆ ನಂ .177 ನ್ನು 
ಹೊರತುಪಡಿಸಿ ಇದೆ ಉತ್ತರದ ಗಡಿಗುಂಟ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತ ಮುಂದೆ 140 ನೇ ಕಲ್ಲನ್ನು ದಾಟಿ ಕ್ಷೇತ್ರದ ನೈರುತ್ಯ ದಿಕ್ಕಿನಲ್ಲಿ ಸರ್ವೆ ನಂ .177 
ರ ಕೆರೆ ಏರಿಯ ಮೇಲೆ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನದ ಪಕ್ಕದಲ್ಲಿ 1ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ 
ಚಲಿಸಿರುತ್ತದೆ.: 


೩೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಅಂತರ 


ಕಲ್ಲಿನಿಂದ 


ಕಲ್ಲಿಗೆ 


ಕೋನ 
( ಡಿಗ್ರಿಗಳಲ್ಲಿ) 

265 


( ಸರಪಳಿಗಳಲ್ಲಿ ) 

15 .50 


45 


136 


136 


136 


265 
265 


136ಎ 138 

8 . 
138 139 265 

16 
139 140 

210 

| - 16 
140 | 

243 

12 
ಪಶ್ಚಿಮ -ಸೀಮಾರೇಖೆಯು ಸದರಿ ಕೊಂಡಜ್ಜಿ ಕ್ಷೇತ್ರ 1 ರ ಸರ್ವೆ ನಂ . 133 ರ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .177, 244, 110 ಮತ್ತು 
133 ರ ಗಡಿಗಳು ಸೇರುವ ಸ್ಥಳದಲ್ಲಿ 1ನೇ ಕಲ್ಲಿನಿಂದ 316 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಮುಂದೆ ಸದರಿ ಗ್ರಾಮದ ಸರ್ವೆ ನಂ .244 , 110, 111, 121 , 
122, 123 , 124, 127 , 128 , 129, 130 ಮತ್ತು 131 ಇವುಗಳನ್ನು ಹೊರತುಪಡಿಸಿ ಇವುಗಳ ಪೂರ್ವದ ಗಡಿಗುಂಟ ಉತ್ತರಾಭಿಮುಖವಾಗಿ ಚಲಿಸುತ್ತ ಕ್ಷೇತ್ರ 
ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .130, 131, 132 ಮತ್ತು 133 ರ ಗಡಿಗಳ ಮೇಲೆ ಮೂಲ ಸ್ಥಳವನ್ನು ಸೇರುತ್ತದೆ. ಪಶ್ಚಿಮದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ.: 
ಕಲ್ಲಿನಿಂದ 

ಕೋನ( ಡಿಗ್ರಿಗಳಲ್ಲಿ) 

ಅಂತರ ( ಸರಪಳಿಗಳಲ್ಲಿ) 
1 | 2 | 

316 
2 | 3 | 

316 
4 | 

316 
4 

316 

316 
6 7 

344 
344 
344 
8 
8 


5 . 


10 | 


- 


12 


| 


360 
325 
325 
325 


14 
_ 15 


349 
349 


4.50 


26 
26 


70 


355 


6 .50 


355 


6 .50 


ಹಕ್ಕು ಮತ್ತು ಬಾಧ್ಯತೆಗಳು: 
1) ಮೋಜಣಿ ಮಾಡಿ ಕೊಂಡಜ್ಜಿ ಸರ್ವೆ ನಂ .133 ರ ಕ್ಷೇತ್ರ 1 ರಲ್ಲಿ ಕೊಂಡಜ್ಜಿಯಿಂದ ರಾಗಿ ಮಸಾಲವಾಡಕ್ಕೆ ಬಂಡಿ ದಾರಿ ಇರುತ್ತದೆ. ಹಾಗೂ ಕೆರೆ 

ಏರಿಯ ಮೇಲೆ ಸರ್ವೆ ನಂ .133 ರಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಇರುತ್ತದೆ. ಹಾಗೂ ಅರಣ್ಯ ವಿಶ್ರಾಂತಿ ಗೃಹ ಇರುತ್ತದೆ. ಮತ್ತು ದರ್ಗಾ 
ಇರುತ್ತದೆ. ಇದರಲ್ಲಿ ಸರ್ವೆ ನಂ .134 ನ್ನು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರ ನಿರ್ಧೇಶನದಲ್ಲಿ ಹೊರತುಪಡಿಸಿರುತ್ತದೆ . ಹಾಗೂ ಸರ್ವೆ 

ನಂ .177 ( ಕೆರೆ) ನ್ನು ಸಹ ಹೊರತುಪಡಿಸಿದೆ. 
2) ಸದರಿ ಕ್ಷೇತ್ರದಲ್ಲಿ ಕೆಂಚನಹಳ್ಳಿಯಿಂದ ಶಂಕರನಹಳ್ಳಿ ಹೋಗುವ ಬಂಡಿ ದಾರಿ ಇರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR118 

ಶಾಂತಾರಾಂ ನಾಯಕ್ 
SC .350 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೩೫೯ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಪಜೀ 151 ಎಫ್ ಎಎಫ್ 2013 , ಬೆಂಗಳೂರು, ದಿನಾಂಕ:17.12.2013 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ( 1964 ನೇ ಇಸವಿಯ ಕರ್ನಾಟಕ ಕಾಯ್ದೆ -5) ಕಲಂ -4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ಚಿತ್ರದುರ್ಗ ಜಿಲ್ಲೆ, ಹೊಳಲ್ಕೆರೆ ತಾಲ್ಲೂಕು, ತೊಡರನಾಳ್ ಹೋಬಳಿ, ಟಿ . ನುಲೇನೂರು 
ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ಮೀಸಲು 
ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಲಾಗಿದೆ. 

" ಅನುಸೂಚಿ: 
ಜಿಲ್ಲೆಯ ಹೆಸರು 

ಚಿತ್ರದುರ್ಗ 
ತಾಲ್ಲೂಕಿನ ಹೆಸರು 

ಹೊಳಲ್ಕೆರೆ 
ಹೋಬಳಿಯ ಹೆಸರು 

ತಾಳ್ಯ 
ಗ್ರಾಮದ ಹೆಸರು 

ತೊಡರನಾಳ್ ಮತ್ತು ಟಿ. ನುಲೇನೂರು 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 

ವಿಸ್ತೀರ್ಣ 
ಗ್ರಾಮ ಸರ್ವೆ ನಂಬರ್ 

ಎಕರೆ - ಗುಂಟೆ 


ತೊಡರನಾಳ್ 


70 - 00 
249 - 02 
19 - 39 
7 - 18 


ಟಿ. ನುಲೇನೂರು 


29 - 07 
58 - 05 
22 - 26 
32 - 29 


3 , 


ಒಟ್ಟು 

489 .06 
1. ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 4 (1) ( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪ 

ವಿಭಾಗ, ಚಿತ್ರದುರ್ಗ ಇವರನ್ನು " ಅರಣ್ಯ ವ್ಯವಸ್ಥಾಪನಾಧಿಕಾರಿ" ಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963 
ಚಾಪ್ಟರ್‌- II ರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ, ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 

ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ, ತೀರ್ಮಾನಿಸುವುದು. 
2 . ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 4(2) ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಚಿತ್ರದುರ್ಗ ವಿಭಾಗ, 

ಚಿತ್ರದುರ್ಗ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಖಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ 
ಪ್ರತಿನಿಧಿಸಲು ಈ ಮೂಲಕ ನೇಮಿಸಲಾಗಿದೆ. 
ಕರ್ನಾಟಕ ಅರಣ್ಯ ಕಾಯ್ದೆ 1963 , ಸೆಕ್ಷನ್ 11, 12 ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ 
ಬಾಧಿತರಾದ ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ 

ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತದೆ. 
4. ಕರ್ನಾಟಕ ಅರಣ್ಯ ಕಾಯ್ದೆ 1963 , ಸೆಕ್ಷನ್ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ ವ್ಯಕ್ತಿಗಳು 

ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
5. ಇತರೆ ಸವಲತ್ತುಗಳು: ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 

ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 
ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ: 05.06.2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ 
ಹಕ್ಕನ್ನು ಹಾಗೆಯೇ ಮುಂದುವರೆಸಲಾಗಿದೆ. 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು ಮುಂದೆ 
ವಿವರಿಸಿದೆ. 


೩೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಉತ್ತರ : ಸೀಮಾ ರೇಖೆಯು ತೊಡರ್‌ನಾಳ್ ಗ್ರಾಮ ಸರ್ವೆ ನಂ . 16 ವಾಯುವ್ಯ ಮೂಲೆ ಬಾಂಡಿನಿಂದ ಪೂರ್ವಕ್ಕೆ 170 ಮೀಟರ್ ಅಂತರದಲ್ಲಿ 
ತಿಮಲಾಪುರ ಗಡಿ ಮೂಲೆ ಇರುವ 1ನೇ ಸ್ಥಾನದಿಂದ ಪ್ರಾರಂಭವಾಗುತ್ತದೆ. ನಂತರ ಸದರಿ ಗ್ರಾಮಗಳ ಗಡಿಯಲ್ಲಿ 295 ಮೀ ಚಾಲಕ, ಸ್ಥಾನ ಸಂಖ್ಯೆ 
2ಸೇರುತ್ತದೆ. ನಂತರ ಸ್ನಾನ 2 ರಿಂದ ಸದರಿ ಗ್ರಾಮಗಳ ಗಡಿಯಲ್ಲಿ ಪೂರ್ವ ದಿಕ್ಕಿಗೆ 260 ಮೀಟರ್ ಚಾಲಿಸಿ, ತೊಢನಾಹಳ್ , ತಿಮಲಾಪುರ, ಮತ್ತು 
ಚಿತ್ರದುರ್ಗ ತಾಲ್ಲೂಕಿನ ಶಿಂಗಾಪುರ ಗ್ರಾಮಗಳ ಮುಕ್ಕುಪೆ ಬಾಂದಿನ ಸ್ಥಾನ – 3ನ್ನು ಸೇರುತ್ತದೆ. 

ಪೂರ್ವ: ಸೀಮಾ ರೇಖೆಯು ಸ್ಥಾನ ಸಂಖ್ಯೆ 3 ರಿಂದ, ಆಗ್ನೆಯ ಹಾಗೂ ದಕ್ಷಿಣಕ್ಕೆ ತೊದ್ರನಾಹಳ ಗ್ರಾಮದ ಸ. ನಂ . 16 ಮತ್ತು ಸ. ನಂ . 17ರ 
ಪೂರ್ವ ಗಡಿ ಹಾಗೂ ಶಿಂಗಾಪುರ ಗ್ರಾಮಗಳ ಗಡಿ ರೇಖೆಗೊಂದಿ ಕೊಂಡ ಸ್ಥಾನ ಸಂಖ್ಯೆ :4,5,6,7,8 ಮೂಲಕ ಹಾದೂ ಮತ್ತು 9ನ್ನು ತಲುಪುತ್ತದೆ, ಸ್ಥಾನ 
ಸಂಖ್ಯೆ 3 ರಿಂದ 4ಕ್ಕೆ 450 ಮೀಟರ್‌, ಸ್ಥಾನ ಸಂಖ್ಯೆ 4 ರಿಂದ 5ಕ್ಕೆ 310 ಮೀಟರ್ , ಸ್ಥಾನ ಸಂಖ್ಯೆ 5 ರಿಂದ 6ಕ್ಕೆ 250 ಮೀಟರ್, ಸ್ಥಾನ ಸಂಖ್ಯೆ 6 ರಿಂದ 
7ಕ್ಕೆ 430 ಮೀಟರ್, ಸ್ಥಾನ ಸಂಖ್ಯೆ 7 ರಿಂದ 8ಕ್ಕೆ 340 ಮೀಟರ್, ಸ್ಥಾನ ಸಂಖ್ಯೆ 8 ರಿಂದ 9ಕ್ಕೆ 310 ಮೀಟರ್‌ಗಳು. ಸ್ಥಾನ ಸಂಖ್ಯೆ 9, ಮೂರು ಗ್ರಾಮಗಳು, 
ನುಲೇನೂರು, ತೊಡರ್‌ನಾಲ್ ಮತ್ತು ಚಿತ್ರದುರ್ಗ , ತಾಲ್ಲೂಕು ಶಿಂಗಾಪುರ ಗ್ರಾಮಗಳ ಮುಕ್ಕುಪೆ ಬಾಂದು ಆಗಿರುತ್ತದೆ . 

* ದಕ್ಷಿಣ: ಸೀಮಾ ರೇಖೆಯು ಸ್ಥಾನ ಸಂಖ್ಯೆ 9ರಿಂದ ನೈರುತ್ಯಕ್ಕೆ ತೊಡರ್‌ನಾಳ್ ಮತ್ತು ನುಲೇನೂರು ಗ್ರಾಮಗಳ ಗಡಿಯಲ್ಲಿ 320 ಮೀಟರ್ 
ಚಲಿಸಿ, ನುಲೇನೂರು ಗ್ರಾಮದ ಸ. ನಂ . 50 ವಾಯುವ್ಯ ಮೂಲೆ ಸ್ಥಾನ ಸಂಖ್ಯೆ 10ನ್ನು ಸೇರುತ್ತದೆ, ನಂತರ ಸೀಮ ರೇಖೆಯು, ಸದರಿ ಗ್ರಾಮದ ಸ. ನಂ . 
50 ಮತ್ತು 51 ರ ಗಡಿಯಲ್ಲಿ 110 ಮೀಟರ್ ಚಲಿಸಿ ಸ್ಥಾನ 11ನ್ನು ಸೇರುತ್ತದೆ. ನಂತರ ಸರ್ವೆ ನಂಬರ್ 50 ರಲ್ಲಿ ಪೂರ್ವಕ್ಕೆ 135 ಮೀಟರ್ ಚಲಿಸಿ ಸ್ಥಾನ 
12ನ್ನು ಸೇರುತ್ತದೆ. ಸರ್ವೆ ನಂ . 50ರ ವಾಯುವ್ಯ ಮೂಲೆಯಾಗಿ ಆಗೇಯಕ್ಕೆ 150 ಮೀಟರ್ ಅಂತರದಲ್ಲಿ ಇರುತ್ತದೆ. ನಂತರ ಸೀಮಾ ರೇಖೆಯು ಸದರಿ 
ಸರ್ವೇ ನಂ . 50 ರಲ್ಲಿ ದಕ್ಷಿಣಕ್ಕೆ 140 ಮೀಟರ್ ಚಲಿಸಿ ಸ್ಥಾನ 13ನ್ನು ಸೇರುತ್ತದೆ. ಸ್ಥಾನ ಸಂಖ್ಯೆ 13ಕ್ಕೆ ಚಕ್ಕುಬಂಧಿ ಸದರಿ ಗ್ರಾಮದ ಸ. ನಂ . 92 ಮತ್ತು 91ರ 
ಮುಕ್ಕುಪ್ಪ ಬಾಂಧಿನಿಂದ ನೈರುತ್ಯಕ್ಕೆ 290 ಮೀಟರ್ ಅಂತರದಲ್ಲಿ ಇರುತ್ತದೆ. ನಂತರ ಸೀಮಾ ರೇಖೆಯು ಸರ್ವೆ ನಂಬರ್ 50 ರಲ್ಲಿ ಪೂರ್ವಕ್ಕೆ 270 
ಮೀಟರ್ ಚಲಿಸಿ ಸರ್ವೆ ನಂಬರ್ 91, 94 ಮತ್ತು 100 ಮುಕ್ಕುಪ್ಪ ಬಾಂದಿನ ಸ್ಥಾನ ಸಂಖ್ಯೆ 14ನ್ನು ಸೇರುತ್ತದೆ. ನಂತರ ಸೀಮಾ ರೇಖೆಯು, ಸದರಿ ಗ್ರಾಮದ 
ಸ. ನಂ . 100, ಮತ್ತು 103, ಪಶ್ಚಿಮ ಗಡಿಗೊಂದಿಕೊಂಡು ಚಲಿಸಿ ಸ್ಥಾನ 15 ಮತ್ತು 16 ಮೂಲಕ , ಸ್ಥಾನ ಸಂಖ್ಯೆ 17 ನ್ನು ಸೇರುತ್ತದೆ. ನಂತರ ಸೀಮಾ 
ರೇಖೆಯು ಸ. ನಂ . 108, 109, 114 ಮತ್ತು 115ರ ಪಶ್ಚಿಮದ ಗಡಿಗೊಂದಿಕೊಂಡು ಸ್ಥಾನ ಸಂಖ್ಯೆ 18 , 19, 20ರ ಮುಖಾಂತರ 21 ನ್ನು ಸೇರುತ್ತದೆ. ನಂತರ 
ಸ್ಥಾನ ಸಂಖ್ಯೆ:21 ರಿಂದ ಪೂರ್ವಕ್ಕೆ ಸರ್ವೆ ನಂ .115 ರ ಗಡಿಗೆ ಹೊಂದಿಕೊಂಡಂತೆ 75 ಮೀಟರ್ ಚಲಿಸಿ ಸ್ಥಾನ ಸಂಖ್ಯೆ:22ನ್ನು ಸೇರುತ್ತದೆ. ನಂತರ ಸೀಮಾ 
ರೇಖೆಯು ಸರ್ವೆ ನಂಬರ್ 115 ದಕ್ಷಿಣ ಹಾಗೂ ಸರ್ವೆ ನಂ .46 , ಪಶ್ಚಿಮ ಗಡಿಯಲ್ಲಿ ಈಶ್ಯಾನಕ್ಕೆ 320 ಮೀಟರ್ ಚಲಿಸಿ ಶಿಂಗಾಪುರ, ನುಲೇನೂರು 
ಗ್ರಾಮಗಳ ಗಡಿಯಲ್ಲಿ ಸ. ನಂ .46 ವಾಯುವ್ಯ ಮೂಲೆ ಸ್ಥಾನ ಸಂಖ್ಯೆ 23ನ್ನು ಸೇರುತ್ತದೆ. ನಂತರ ಸದರಿ ಗ್ರಾಮಗಳ ಗಡಿಯಲ್ಲಿ 270 ಮಿಟರ್ ಚಲಿಸಿ, ಸರ್ವೆ 
ನಂಬರ್ 46 ಈಶಾನ್ಯ ಮೂಲೆ ಸ್ಥಾನ ಸಂಖ್ಯೆ 24ನ್ನು ಸೇರುತ್ತದೆ. ನಂತರ ಸೀಮಾ ರೇಖೆಯು ಸರ್ವೆ ನಂಬರ್ 46 ಪೂರ್ವ ಮತ್ತು ದಕ್ಷಿಣ ಗಡಿಯಲ್ಲಿ 
ಚಲಿಸಿ ಸ್ಥಾನ 25 , ಮುಖಾಂತರ ಸರ್ವೆ 44, 46, 43 ಮತ್ತು 47 ನಾಲ್ಕು ಬಾಂದುಗಳ ಸೇರುವ ಸ್ಥಾನ 26ನ್ನು ತಲುಪುತ್ತದೆ. ನಂತರ ಸೀಮಾ ರೇಖೆಯು 
ಸರ್ವೆ ನಂಬರ್ 43 ಉತ್ತರ ಗಡಿ ಹಾಗೂ ಸರ್ವೆ ನಂ . 48, ಉತ್ತರ ಗಡಿಯಲ್ಲಿ ಸ್ಥಾನ ಸಂಖ್ಯೆ 27 ಮುಖಾಂತರ ಸ್ಥಾನ ಸಂಖ್ಯೆ 28ನ್ನು ಸೇರುತ್ತದೆ. ಸ್ಥಾನ 
ಸಂಖ್ಯೆ 28 ಸದರಿ ಗ್ರಾಮದ ಸರ್ವೆ ನಂಬರ್ 48, 49 , 47 ಮತ್ತು 50ರ ನಾಲ್ಕು ಬಾಂದುಗಳು ಸೇರುವ ಸ್ಥಾನ 28 ಆಗಿರುತ್ತದೆ. ನಂತರ ಸೀಮಾ 
ರೇಖೆಯು ಉತ್ತರಕ್ಕೆ ಸರ್ವೆ 47 ಮತ್ತು 50 ಗಡಿಯಲ್ಲಿ 470 ಮೀಟರ್ ಚಲಿಸಿ ಸ್ಥಾನ 29ನ್ನು ಸೇರುತ್ತದೆ. ನಂತರ ಸೀಮಾ ರೇಖೆಯು ಸರ್ವೆ ನಂ . 50 
ಮುಖಾಂತರ ಪಶ್ಚಿಮಕ್ಕೆ 170 ಮೀಟರ್ ಚಲಿಸಿ ಸ್ಥಾನ 30ನ್ನು ಸೇರುತ್ತದೆ. ಸರ್ವೆ 50 ವಾಯುವ್ಯ ಮೂಲೆಯಿಂದ ಆಗೇಯಕ್ಕೆ 330 ಮೀಟರ್ ಅಂತರದಲ್ಲಿ 
ಸ್ಥಾನ 30 ಇರುತ್ತದೆ. ನಂತರ ಸೀಮಾ ರೇಖೆಯು ಸರ್ವೆ 50 ರಲ್ಲಿ ದಕ್ಷಿಣಕ್ಕೆ 50 ಮೀಟರ್‌ ಸ್ಥಾನದ 31 ಹಾಗೂ ಪಶ್ಚಿಮಕ್ಕೆ 55 ಮೀಟರ್‌ ಸ್ಥಾನ 32 ಮತ್ತು 
ದಕ್ಷಿಣಕ್ಕೆ 85 ಮೀಟರ್ ಚಲ್ಲಿ ಸ್ಥಾನ ಸಂಖ್ಯೆ 33 ನ್ನು ಸೇರುತ್ತದೆ. ಸರ್ವೆ 50ರ ಈಶಾನ್ಯ ಮೂಲೆಯಿಂದ ವಾಯುವ್ಯ ಕ್ಕೆ 400 ಮೀಟರ್ ಅಮತರದಲ್ಲಿ 
ಇರುತ್ತದೆ. ನಂತರ ಸೀಮಾ ರೇಖೆಯು ಸರ್ವೆ ನಂ .50 ಮತ್ತು 51ರ ಮುಖಾಂತರ ಪಶ್ಚಿಮಕ್ಕೆ 270 ಮೀಟರ್ ಚಲಿಸಿ ಸ್ಥಾನ ಸಂಖ್ಯೆ 34ನ್ನು ಸೇರುತ್ತದೆ ಸರ್ವೆ 
ನಂಬರ್ 51ರ ಈಶಾನ್ಯ ಮೂಲೆ ಬಾಂದಿನಿಂದ ವಾಯ್ಯಯಕ್ಕೆ 230 ಮೀಟರ್ ಅಂತರದಲ್ಲಿ ಇರುತ್ತದೆ. ನಂತರ ಸದರಿ ಸರ್ವೆ ನಂಬರ್ 50 ರಲ್ಲಿ ದಕ್ಷಿಣಕ್ಕೆ 
110 ಮೀಟರ್ ಚಲಿಸಿ ಸ್ಥಾನ 35 ನ್ನು ಸೇರುತ್ತದೆ. ಸರ್ವೆ ನಂಬರ್ 51 ರ ಈಶಾನ್ಯ ಮೂಲೆ ಬಾಂದಿನಿಂದ ವಾಯುವ್ಯ ಕ್ಕೆ 300 ಮೀಟರ್ ಅಂತರದಲ್ಲಿ ಸ್ಥಾನ 
35 ಇರುತ್ತದೆ. ನಂತರ ಸೀಮಾರೇಖೆಯು ಸ. ನಂ .51ರಲ್ಲಿ ಪಶ್ಚಿಮಕ್ಕೆ 115 ಮೀಟರ್ ಚಲಿಸಿ ಸರ್ವೆ 51 ಮತ್ತು 54ರ ಗಡಿ ಮೇಲಿನ ಸ್ಥಾನ 36ನ್ನು ಸೇರುತ್ತದೆ. 
ಸರ್ವೆ ನಂ .51 ರ ಈಶಾನ್ಯ ಬಾಂದಿನಿಂದ 290 ಮೀಟರ್ ಅಂತರದಲ್ಲಿ ಸ್ಥಾನ 36 ಇರುತ್ತದೆ. 

ಪಶ್ಚಿಮ : ಸೀಮಾ ರೇಖೆಯು, ಉತ್ತರಕ್ಕೆ ಸರ್ವೆ ನಂಬ‌.51 ಮತ್ತು 54 ಗಡಿಯಲ್ಲಿ 290 ಮೀಟರ್ ಚಲಿಸಿ ನಂತರ ತೊಡರ್‌ನಾಳ್ ಸರ್ವೆ ನಂ .18 
ಮತ್ತು 17 ಕೂಡುವ ಬಾಂದಿನ ಮುಖಾಂತರ ತೋಡರ್‌ನಾಳ್ ಗ್ರಾಮದ ಸರ್ವೆ ನಂ .18 ಮತ್ತು 17 ರ ಗಡಿಯಲ್ಲಿ 140 ಮೀಟರ್ ಚಲಿಸಿ ಸ್ಥಾನ ಸಂಖ್ಯೆ :37 
ನ್ನು ಸೇರುತ್ತದೆ. ನಂತರ ಸೀಮಾ ರೇಖೆಯು ಸರ್ವೆ ನಂ -18 ಮುಖಾಂತರ 420 ಮೀಟರ್ ಚಾಲಿಸಿ ಸರ್ವೆ 19 ಮತ್ತು 18 ಗಡಿ ಮೇಲಿನ ಸ್ನಾನ ಸಂಖ್ಯೆ:38 
ನ್ನು ಸೇರುತ್ತದೆ. ಸ್ಟಾನ ಸಂಖ್ಯೆ:38 ಸದರಿ ಗ್ರಾಮದ ಸರ್ವೆ ನಂ .18 , 19 ಮತ್ತು 17 ರ ಮುಕ್ಕುಪ್ಪೆ ಬಾಂದಿನಿಂದ ನೈರುತ್ಯಕ್ಕೆ ಸರ್ವೆ ನಂಬರ್‌ಗಡಿ ಮೇಲೆ 100 
ಮೀಟರ್ ಅಂತರದಲ್ಲಿ ಇರುತ್ತದೆ. 

ನಂತರ ಸೀಮಾ ರೇಖೆಯ ಸರ್ವೆ ನಂಬರ್ 19 ಮುಖಾಂತರ 410 ಮೀಟರ್‌ ವಾಯುವ್ಯಕ್ಕೆ ಚಲಿಸಿ ಸರ್ವೆ ನಂ .14 ಮತ್ತು 19ರ ಗಡಿಮೇಲಿನ 
ಸ್ಥಾನ ಸಂಖ್ಯೆ - 39ನ್ನು ಸೇರುತ್ತದೆ. ಸರ್ವೆ ನಂಬರ್ 14ರ ಆಗೋಯಾ ಮೂಲೆ ಹಾಗೂ ಸರ್ವೆ ನಂಬರ್ - 19 ಈಶಾನ್ಯ ಮೂಲೆ ಬಾಂದಿನಿಂದ ಪಶ್ಚಿಮಕ್ಕೆ 120 
ಮೀಟರ್ ಅಂತರದಲ್ಲಿ ಸ್ಥಾನ 39 ಇರುತ್ತದೆ . ನಂತರ ಸೀಮಾ ರೇಖೆಯು ಪೂರ್ವ 120 ಮೀಟರ್ ಚಾಲಿಸಿ ಸರ್ವೆ ನಂಬರ್ 14 ,19 ಮತ್ತು ಸರ್ವೆ ನಂಬರ್ 
17ರ ಮುಕ್ಕುಪ್ಪೆ ಬಾಂದಿನ ಸ್ಥಾನ - 40ನ್ನು ಸೇರತ್ತದೆ. ನಂತರ ಸೀಮಾ ರೇಖೆಯು, ಸರ್ವೆ ನಂಬರ್ - 14ರ ಪೂರ್ವ ಗಡಿಯಲ್ಲಿ 400 ಮೀಟರ್ ಚಲ್ಲಿಸಿ ಸರ್ವೆ 
ನಂಬರ್ 15, 14 , ಮತ್ತು 17ರ ಮುಕ್ಕುಪ್ಪೆ ಬಾಂದಿನ ಸ್ಥಾನ- 41ನ್ನು ಸೇರುತ್ತದೆ. ನಂತರ ಸೀಮಾ ರೇಖೆಯು ಸರ್ವೆ ನಂಬರ್- 15ರ ಪೂರ್ವ ಗಡಿಯಲ್ಲಿ 530 
ಮೀಟರ್ ಚಲಿಸಿ ಸರ್ವೆ ನಂಬರ್ 15ರ ಈಶಾನ್ಯ ಮೂಲೆ ಬಾಂದಿನ ಸ್ಥಾನ 42ನ್ನು ಸೇರುತ್ತದೆ. ನಂತರ ಸೀಮಾ ರೇಖೆಯು ಪಶ್ಚಿಮಕ್ಕೆ ಸರ್ವೆ ನಂಬರ್ - 15ರ 
ಉತ್ತರ ಗಡಿಯಲ್ಲಿ 275 ಮೀಟರ್ ಚಲ್ಲಿಸಿ ಸ್ಥಾನ ಸಂಖ್ಯೆ 43ನ್ನು ಸೇರುತ್ತದೆ. ಸರ್ವೆ ನಂಬರ್ 15, 16 ಮತ್ತು 11 ರ ಮುಕ್ಕುಪ್ಪೆ ಬಾಂದಿನಿಂದ ಪೂರ್ವಕ್ಕೆ 170 


( ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

೩೬೧ 
ಮೀಟರ್ ಅಂತರದಲ್ಲಿ ಸ್ಥಾನ 43 ಇರುತ್ತದೆ . ನಂತರ ಸೀಮಾ ರೇಖೆಯು ಸರ್ವೆ ನಂಬರ್ 16 ಮುಖಾಂತರ ಉತ್ತರಕ್ಕೆ 460 ಮೀಟರ್ ಚಾಲಿಸಿ ಪ್ರಾರಂಭದ 
ಸ್ಥಾನ - 1ನ್ನು ಸೇರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 
PR119 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಪಜೀ 157 ಎಫ್ ಎಎಫ್ 2013 , ಬೆಂಗಳೂರು, ದಿನಾಂಕ : 17 .12. 2013 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ಕೊಪ್ಪಳ ಜಿಲ್ಲೆ , ಕುಷ್ಟಗಿ ತಾಲ್ಲೂಕು, ತಾವರಗೇರ ಹೋಬಳಿ, ತಾವರಗೇರ ಮತ್ತು 
ಮೇಣದಾಳ ಗ್ರಾಮದ ( ಬ್ಲಾಕ್ - 4ರ) ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ 
ಬರುವಂತೆ “ ತಾವರಗೇರೆ ಬ್ಲಾಕ್ - 4 ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಿ ಘೋಷಿಸಲಾಗಿದೆ. 

" ಅನುಸೂಚಿ: 
ಜಿಲ್ಲೆಯ ಹೆಸರು 

ಕೊಪ್ಪಳ 
ತಾಲ್ಲೂಕಿನ ಹೆಸರು 

ಕುಷ್ಟಗಿ 
ಹೋಬಳಿಯ ಹೆಸರು 

ತಾವರಗೇರ 
ಗ್ರಾಮದ ಹೆಸರು 

ತಾವರಗೇರೆ ಮತ್ತು ಮೆಣದಾಳ 
ಕ್ಷೇತ್ರದ ಹೆಸರು 

ತಾವರಗೇರೆ ಬ್ಲಾಕ್ -4 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 

ವಿಸ್ತೀರ್ಣ 
ಸರ್ವೆ ನಂಬರ್ 

( ಹೆಕ್ಟೇರ್) 
ತಾವರಗೇರ 240, 174 

36. 20 
ಮೆಣದಾಳ 

176 


ಗ್ರಾಮ 


ಒಟ್ಟು 

36.20 
1. ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 4(1)( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ಕೊಪ್ಪಳ ಉಪ 

ವಿಭಾಗ, ಕೊಪ್ಪಳ ಇವರನ್ನು "ಅರಣ್ಯ ವ್ಯವಸ್ಥಾಪನಾಧಿಕಾರಿ" ಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963 
ಚಾಪ್ಟರ್‌- II ರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ, ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 

ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ, ತೀರ್ಮಾನಿಸುವುದು. 
2 . ಕರ್ನಾಟಕ ಅರಣ್ಯ ಕಾಯ್ದೆ 1963 , ಸೆಕ್ಷನ್ 4( 2)ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪಳ ವಿಭಾಗ, 

ಕೊಪ್ಪಳ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು 

ಈ ಮೂಲಕ ನೇಮಿಸಲಾಗಿದೆ. 
3. ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 11, 12 ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ 

ಬಾಧಿತರಾದ ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ 
ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತದೆ. 
ಕರ್ನಾಟಕ ಅರಣ್ಯ ಕಾಯ್ದೆ 1963 , ಸೆಕ್ಷನ್ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ ವ್ಯಕ್ತಿಗಳು 
ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
ಇತರೆ ಸವಲತ್ತುಗಳು: ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 


೩೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ಭಾಗ ೪ಎ 
ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ: 05. 06. 2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ 
ಹಕ್ಕನ್ನು ಹಾಗೆಯೇ ಮುಂದುವರೆಸಲಾಗಿದೆ. 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು 
ಮುಂದೆ ವಿವರಿಸಿದೆ. 

~: ಸೀಮಾ ವಿವರಣೆ : : 
ಉತ್ತರಕ್ಕೆ:- ಸೀಮಾರೇಖೆಯು ತಾವರಗೇರೆ ಗ್ರಾಮದ ಸರ್ವೆ ನಂ . 240ರ ಹಾಗೂ ಮೆಣದಾಲ ಗ್ರಾಮದ ಸರ್ವೆ ನಂ , 174 ಮತ್ತು 176ರ ಸದರಿ 
4ನೇ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಿಂದ 1ನೇ ಕಲ್ಲಿನಿಂದ 111 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಹೆಚ್ಚು ಕಡಿಮೆ ಪೂರ್ವಕ್ಕೆ ಸಾಗುತ್ತಾ ಒಟ್ಟು 
45.50 ಸರಪಳಿ ಚಲಿಸಿದ ನಂತರ 9ನೇ ಕಲ್ಲನ್ನು ಸೇರುವುದು . ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. 
ಕಲ್ಲಿನಿಂದ 

ಕೋನ ( ಡಿಗ್ರಿಗಳಲ್ಲಿ) ಅಂತರ ( ಸರಪಳಿಗಳಲ್ಲಿ) 
1 2 | 111 | 

6 | 
2 | 3 

111 

3.50 


|೧|||ಬ|೧|3 


103 


S|2|2| 


6 


72 


೦|೧| 


112 


ಪೂರ್ವಕ್ಕೆ:- ಸೀಮಾರೇಖೆಯು ಸದರಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 9ನೇ ಕಲ್ಲಿನಿಂದ 182 - 30 ಡಿಗ್ರಿ ಕೋನದೊಂದಿಗೆ ನೇರವಾಗಿ 
ದಕ್ಷಿಣಕ್ಕೆ ಒಟ್ಟು 10.50 ಸರಪಳಿ ಚಲಿಸಿದ ನಂತರ 11ನೇ ಕಲ್ಲನ್ನು ಸೇರುತ್ತದೆ . ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 
ಕಲ್ಲಿನಿಂದ 

ಕಲ್ಲಿಗೆ | ಕೋನ ( ಡಿಗ್ರಿಗಳಲ್ಲಿ) ಅಂತರ ( ಸರಪಳಿಗಳಲ್ಲಿ) 
9 | 10 | 182 -30 | 

7 
10 | 11 182 - 30 

3 .50 


ದಕ್ಷಿಣಕ್ಕೆ :- ಸೀಮಾರೇಖೆಯು ತಾವರಗೇರೆ ಗ್ರಾಮದ ಸರ್ವೆ ನಂ . 240 ಹಾಗೂ ಮೆಣದಾಳ ಗ್ರಾಮದ ಸರ್ವೆ ನಂ . 174 ಮತ್ತು 176ರ ಸದರಿ 
ಕ್ಷೇತ್ರದ 4ನೇ ಕ್ಷೇತ್ರದ ಆಗ್ನೆಯ ದಿಕ್ಕಿನಲ್ಲಿ 11ನೇ ಕಲ್ಲಿನಿಂದ ಆರಂಭವಾಗಿ ಅದೇ ಗಡಿಗುಂಟ 277 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಹೆಚ್ಚು ಕಡಿಮೆ 
ಪಶ್ಚಿಮಕ್ಕೆ ಸಾಗುತ್ತಾ ಸರ್ವೆ ನಂ . 180 , 179 , 185ರ ಉತ್ತರದ ಗಡಿ ಹಾಗೂ ಸರ್ವೆ ನಂ , 177, 175 ಮತ್ತು 174ರ ಉತ್ತರದ ಹಾಗೂ ಪಶ್ಚಿಮದ ಗಡಿಗಳ 
ಮೂಲಕ ಹಾದು ಒಟ್ಟು 94.75 ಸರಪಳಿ ಚಲಿಸಿದ ನಂತರ 25ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 
ಕಲ್ಲಿನಿಂದ * ಕಲ್ಲಿಗೆ | ಕೋನ( ಡಿಗ್ರಿಗಳಲ್ಲಿ) | ಅಂತರ ( ಸರಪಳಿಗಳಲ್ಲಿ) 

12 | 277 
- 12 | 13 | 265 
13 

297 


265 


297 


297 


194 


194 


6. 25 


277 


10 


182 


21 


182 


7 .50 


22 


270 


183 
275 | 


24 


| 


25 


| 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೬೩ 


ಪಶ್ಚಿಮಕ್ಕೆ:- ಸೀಮಾರೇಖೆಯು ಸದರಿ 4ನೇ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 25ನೇ ಕಲ್ಲಿನಿಂದ 25 - 30 ಡಿಗ್ರಿ ಕೋನದೊಂದಿಗೆ 
ಆರಂಭವಾಗಿ ಉತ್ತರದತ್ತ ಸಾಗುತ್ತಾ ಸರ್ವೆ ನಂ . 173, 172 / , 172/2 ಮತ್ತು 241ರ ಪೂರ್ವದ ಗಡಿಗುಂಟ ಒಟ್ಟು 44.30 ಸರಪಳಿ ಚಲಿಸಿದ ನಂತರ 1ನೇ 
ಕಲ್ಲನ್ನು ಸೇರುವುದು. ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 
ಕಲ್ಲಿನಿಂದ 

ಕಲ್ಲಿಗೆ ಕೋನ ( ಡಿಗ್ರಿಗಳಲ್ಲಿ ) 

ಅಂತರ ( ಸರಪಳಿಗಳಲ್ಲಿ) 

25 - 30 
- 26 27 | 25 - 30 

10 . 
67 

6.50 


25 


26 | 


7 


29 


5 .30 


30 


|| 


6 .50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 
PR.120 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC.350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಸಂಖ್ಯೆ, ಅಪಜೀ 86 ಎಫ್ ಎಎಫ್ 2013 , ಬೆಂಗಳೂರು, ದಿನಾಂಕ:23.11.2013 

ಅಧಿಸೂಚನೆ | 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5 ) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕಿನ ಕಸಬಾ ಹೋಬಳಿ ಕೊಂಡಜ್ಜಿ ಗ್ರಾಮದ ಬ್ಲಾಕ್ - II 
ರ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ ಕೊಂಡಜ್ಜಿ ಬ್ಲಾಕ್ || 
ಮೀಸಲು ಅರಣ್ಯ ಎಂದು ರಚಿಸಲು ಉದ್ದೇಶಿಸಿ ಘೋಷಿಸಲಾಗಿದೆ. 

" ಅನುಸೂಚಿ 
ಜಿಲ್ಲೆ ಹೆಸರು. 

ದಾವಣಗೆರೆ 
ತಾಲೂಕು ಹೆಸರು. 

ಹರಿಹರ 


ಹೋಬಳಿ ಹೆಸರು. 


ಕಸಬಾ 


ಗ್ರಾಮ ಹೆಸರು. 

ಕೊಂಡಜ್ಜಿ 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ 

ಸರ್ವೆ ನಂಬರ್ ವಿಸ್ತೀರ್ಣ ಎಕರೆ - ಗುಂಟೆ 
ಕೊಂಡಜ್ಜಿ 

192 . 00 
173 

19 .29 


ಗ್ರಾಮ 


178 


175 


19 .24 


176 


56. 00 


167 


19 .24 


139 


19 .24 


172 


19 . 24 


171. 


19 .24 


170 


19 .24 


169 


19 . 24 


166 


19 . 24 


೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಗ್ರಾಮ 


ಸರ್ವೆ ನಂಬರ್ 


ವಿಸ್ತೀರ್ಣ ಎಕರೆ - ಗುಂಟೆ 


165 


19 .24 


159 


19 . 24 


160 


19. 24 


161 


19 .24 


162 


19 .24 


163 


19 .24 


164 


19 .24 


141 


55 .06 


158 


19 .24 


19 .24 


156 


19 .24 


155 


19 . 24 


154 


19. 24 


142 


21. 27 


148 


19 . 31 


149 


19 .27 


150 


19 .29 


151 


19 . 24 


152 


19 .24 


153 


19 .24 


143 


16.37 


147 


12.22 


146 


15 .32 


145 


20. 23 


144 


9 . 01 


168 


19 . 24 


ಒಟ್ಟು ವಿಸ್ತೀರ್ಣ 


949 .00 ( ಎಕರೆ - ಗುಂಟೆ) 


1) ಮೇಲ್ಕಂಡ ಕಾಯ್ದೆಯ ಕಲಂ 4(1) ( ಸಿ) ಪ್ರಕಾರ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು , ದಾವಣಗೆರೆ ಉಪ ವಿಭಾಗ , ದಾವಣಗೆರೆ 

ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ . ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ 

ಯಾವುದೇ ವ್ಯಕ್ತಿಗೆ ಬರಬಹುದಾಗಿರುವ ಹಕ್ಕು ಬಾದ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 
2) ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ದಾವಣಗೆರೆ ವಿಭಾಗ ಇವರನ್ನು ಈ 

ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 
3) ಮೇಲ್ಕಂಡ ಕಾಯ್ದೆಯ ಕಲಂ 11, 12 , ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ಕ್ಷೇತ್ರಾ ನಿರ್ಧಾರಾಧಿಕಾರಿಗಳು, ಈ ಅಧಿಸೂಚನೆ ಹೊರಡಿಸಿದ 

ದಿನಾಂಕದಿಂದ 3 ತಿಂಗಳೊಳಗಾಗಿ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದೆ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16(1) ನೇ 

ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 
4) ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಕಲಂ 16(2) ನೇ ಪ್ರಕಾರ 

ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೬೫ 


ಸೀಮಾ ವಿವರಣೆ 


ಉತ್ತರ :- ಸೀಮಾರೇಖೆಯು ಕೊಂಡಜ್ಜಿ ಗ್ರಾಮದ ಸರ್ವೆ ನಂ .178 ( ಭಾಗ) ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .178 ( ಭಾಗ) ಮತ್ತು 
177 ರ ಕೊಂಡಜ್ಜಿಯಿಂದ ಕುಷ್ಠರೋಗದ ಆಸ್ಪತ್ರೆಗೆ ಹೋಗುವ ರಸ್ತೆ ಎಡಬದಿಯ ಮೇಲೆ 121ನೇ ಕಲ್ಲಿನಿಂದ 93 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ಮುಂದೆ ಕೆರೆ ಸರ್ವೆ ನಂ .177 ನ್ನು ಹೊರತುಪಡಿಸಿ ಇದರ ದಕ್ಷಿಣದ ಗಡಿಗುಂಟ ಪೂರ್ವಾಭಿಮುಖವಾಗಿ ಚಲಿಸುತ್ತ ಮತ್ತೆ ಸರ್ವೆ ನಂ .136, 137, 138 
ಮತ್ತು 140 ಗಳನ್ನು ಹೊರತುಪಡಿಸಿ ಮುಂದೆ 134ನೇ ಕಲ್ಲನ್ನು ದಾಟಿ 47ನೇ ಕಲ್ಲಿನ ಮುಖಾಂತರ ದಕ್ಷಿಣದ ಗಡಿಗುಂಟ ( ಜಿಗ್ ಜಾಗ್ ) 
ಪೂರ್ವಾಭಿಮುಖವಾಗಿ ಚಲಿಸುತ್ತ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .140 , 141 ಮತ್ತು ನಾಗಲಾಪುರದ ಗಡಿಗಳ ಮೇಲೆ 67 ನೇ ಕಲ್ಲನ್ನು 
ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ.: 
ಕಲ್ಲಿನಿಂದ 

ಕೋನ 

ಅಂತರ 
( ಡಿಗ್ರಿಗಳಲ್ಲಿ) 

( ಸರಪಳಿಗಳಲ್ಲಿ) 
121 122 93 

8 


ಕಲ್ಲಿಗೆ 


122 


123 


100 


12 .50 


123 


125 


120 


10.50 


125 


125ಎ 


137 


125ಎ 


125ಬಿ 


71 


125ಬಿ 


128 


128 


129 


160 


129 


130 


160 


130 


131 


131 


132 


132 


133 


133 


134 


326 


134 


70 


47 


70 


160 


160 


160 


160 


65 


65 


60 


164 


61 


164 


62 


164 
164 


| 
) 


63 


| 


64 


4 


೩೬೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಕಲ್ಲಿನಿಂದ 


ಕಲಿಗೆ 


ಅಂತರ 
( ಸರಪಳಿಗಳಲ್ಲಿ) 


65 
66 
67 


65 
66 


ಕೋನ 
( ಡಿಗ್ರಿಗಳಲ್ಲಿ) 

70 | 
70 
70 


| 
| 
| 


| 


5 


ಪೂರ್ವ:- ಸೀಮಾರೇಖೆಯು ಸದರಿ ಕೊಂಡಜ್ಜಿ ಕೇತ -2 ರ ಸರ್ವೆ ನಂಬರು 141 ರ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .140, 141 
ಮತ್ತು ನಾಗಲಾಪುರ ಗ್ರಾಮದ ಗಡಿಗಳು ಸೇರುವ ಸ್ಥಳದಲ್ಲಿ 67ನೇ ಕಲ್ಲಿನಿಂದ 114 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಮುಂದೆ ನಾಗಲಾಪುರ ಗಡಿ, 
ಶಿಂಗ್ರಹಳ್ಳಿ ಗ್ರಾಮದ ಗಡಿ ಮತ್ತು ಮೊಬಜ್ಜಿಹಳ್ಳಿ ಗಡಿಗುಂಟ ದಕ್ಷಿಣಾಭಿಮುಖವಾಗಿ ಚಲಿಸುತ್ತ ಮುಂದೆ ಕ್ಷೇತ್ರದ ಆಗ್ನೆಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .144 
ವೋಬಜ್ಜಿಹಳ್ಳಿ ಗಡಿ ಮತ್ತು ಅರಸಾಪುರದ ಗ್ರಾಮದ ಗಡಿಗಳ ಮೇಲೆ 84ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ 
ಚಲಿಸಿರುತ್ತದೆ.: 

ಕೋನ 

ಅಂತರ 
ಕಲ್ಲಿನಿಂದ ಕಲ್ಲಿಗೆ 
( ಡಿಗ್ರಿಗಳಲ್ಲಿ) 

( ಸರಪಳಿಗಳಲ್ಲಿ) 
114 

6 . 


114 


189 


189 


189 


189 


189 


189 


184 


184 


184 


186 


186 


186 


186 


82 


| 


83 


_ 186 


| 


8 


83 


84 


186 
ದಕ್ಷಿಣ :- ಸೀಮಾರೇಖೆಯು ಸದರಿ ಕೊಂಡಜ್ಜಿ ಕ್ಷೇತ್ರ- 2 ರ ಸರ್ವೆ ನಂಬ.144 ರ ಆಗೇಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .144 ವೋಬಜ್ಜಿಹಳ್ಳಿ 
ಗಡಿ ಮತ್ತು ಅರಸಾಪುರ ಗ್ರಾಮದ ಗಡಿಗಳು ಸೇರುವ ಸ್ಥಳದಲ್ಲಿ 84ನೇ ಕಲ್ಲಿನಿಂದ 292 ಡಿಗ್ರಿ ಕೋಣದೊಂದಿಗೆ ಆರಂಭವಾಗಿ ಮುಂದೆ ಅರಸಾಪುರ ಗ್ರಾಮ 
ಉತ್ತರದ ಗಡಿಗುಂಟ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತ ಹಾಗೂ ಸದರಿ ಕೊಂಡಜ್ಜಿ ಗ್ರಾಮದ ಸರ್ವೆ ನಂ .183 , 182 ಮತ್ತು 181 ಗಳನ್ನು ಹೊರತುಪಡಿಸಿ 
ಇವುಗಳ ಉತ್ತರದ ಗಡಿಗುಂಟ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತ ಕ್ಷೇತ್ರ- 2 ರ ಸರ್ವೆ ನಂ .178 ( ಭಾಗ) ರ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 105ನೇ ಕಲ್ಲನ್ನು 
ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ.: 
ಕಲ್ಲಿನಿಂದ 

ಕೋನ 

ಅಂತರ 
( ಡಿಗ್ರಿಗಳಲ್ಲಿ) ( ಸರಪಳಿಗಳಲ್ಲಿ) 

292 


ಕಲ್ಲಿಗೆ 


292 


292 


275 


88 


89 


275 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩, ೨೦೧೪ 


೩೬೭ 


ಕಲ್ಲಿನಿಂದ 


ಕಲ್ಲಿಗೆ 


ಅಂತರ 
( ಸರಪಳಿಗಳಲ್ಲಿ) 


ಕೋನ 
( ಡಿಗ್ರಿಗಳಲ್ಲಿ) 

275 
275 


90 


92 


275 


275 


93 


94 


275 


94, 


250 


95 


96 


250 


250 


98 


250 


250 


99. 


100 


250 


100 


101 


270 


101 


102 


270 


102 


103 


270 


103 


104 


278 


104 


105 


278 


ಪಶ್ಚಿಮ -ಸೀಮಾರೇಖೆಯು ಸದರಿ ಕೊಂಡಜ್ಜಿ ಕ್ಷೇತ್ರ 2 ರ ಸರ್ವೆ ನಂ .178 ರ ( ಬಾಗ) ದಲ್ಲಿ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .181 
ಮತ್ತು 178 ( ಭಾಗ) ಸೇರುವ ಸ್ಥಳದಲ್ಲಿ 105ನೇ ಕಲ್ಲಿನಿಂದ 316 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಮುಂದೆ ಸದರಿ ಕ್ಷೇತ್ರ 2 ರ ಸರ್ವೆ ನಂ .178 
ರಲ್ಲಿಯೇ ಹಾಗೂ ಸೌಟ್ಸ್ ಮತ್ತು ಗೈಡ್ಸ್ ಕ್ಯಾಂಪನ್ನು ಹೊರತುಪಡಿಸಿ ಉತ್ತರಾಭಿಮುಖವಾಗಿ ಚಲಿಸುತ್ತ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ 120ನೇ 
ಕಲ್ಲನ್ನು ದಾಟಿ ಮೂಲ ಸ್ಥಾನವಾದ 121ನೇ ಕಲ್ಲನ್ನು ಸೇರುತ್ತದೆ. ಸೀಮಾರೇಖೆಯು ಪಶ್ಚಿಮದಲ್ಲಿ ಈ ಕೆಳಗಿನಂತೆ ಚಲಿಸಿರುತ್ತದೆ.: 


ಕಲ್ಲಿನಿಂದ 


ಕಲ್ಲಿಗೆ 


ಅಂತರ 


ಕೋನ 
( ಡಿಗ್ರಿಗಳಲ್ಲಿ ) 

316 


( ಸರಪಳಿಗಳಲ್ಲಿ) 


105 


106 


106 


107 


350 


107 


108 


320 


108 


109 


270 


109 


110 


305 


110 


350 


111 


112 


350 


112 


113 


113 


114 


114 


115 


115 


116 . 


116 


117 


117 


118 


152 


೩೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಕಲ್ಲಿನಿಂದ 


ಕಲ್ಲಿಗೆ 


ಕೋನ 
( ಡಿಗ್ರಿಗಳಲ್ಲಿ) 


ಅಂತರ 
( ಸರಪಳಿಗಳಲ್ಲಿ ) 


118 


119 


20 


119 
_ 120 


120 
_ 121 


346 
323 


| 


| 


8 


| 


ಹಕ್ಕು ಮತ್ತು ಬಾಧ್ಯತೆಗಳು: 
1) ಮೋಜಣಿ ಮಾಡಿರುವ ಕೊಂಡಜ್ಜಿ ಕ್ಷೇತ್ರ 2 ರಲ್ಲಿ ಕೊಂಡಜ್ಜಿಯಿಂದ ಕುಷ್ಠರೋಗದ ಆಸ್ಪತ್ರೆಗೆ ಮತ್ತು ನಾಗಲಾಪುರ ಗ್ರಾಮ ಹೋಗುವ ರಸ್ತೆ 

ಇರುತ್ತದೆ. 
2) ಶಿಂಗ್ರಹಳ್ಳಿಯಿಂದ ನಾಗಲಾಪುರಕ್ಕೆ ಹೋಗುವ ಕೂಡು ರಸ್ತೆ ಇರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 
PR121 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC. 350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಪಜೀ 154 ಎಫ್ಎಎಫ್ 2013, ಬೆಂಗಳೂರು, ದಿನಾಂಕ:23.11 .2013 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ( 1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು, ತಾವರಗೇರ ಹೋಬಳಿ, ಕಿಲ್ಲಾರಹಟ್ಟಿ ಮತ್ತು ತೊಡಕಿ 
ಗ್ರಾಮಗಳ ( ಬ್ಲಾಕ್ - 3ರ) ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ 
“ಕಿಲ್ಲಾರಹಟ್ಟಿ ಬ್ಲಾಕ್ - 3 ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಿ ಘೋಷಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆಯ ಹೆಸರು 

ಕೊಪ್ಪಳ 
ತಾಲ್ಲೂಕಿನ ಹೆಸರು 

ಕುಷ್ಟಗಿ 
ಹೋಬಳಿಯ ಹೆಸರು 

ತಾವರಗೇರ ಮತ್ತು ಮುದುಗಲ್ 
ಗ್ರಾಮದ ಹೆಸರು 

ಕಿಲ್ಲಾರಹಟ್ಟಿ ಮತ್ತುತೊಡಕಿ 
ಕ್ಷೇತ್ರದ ಸರ್ವೆ ನಂ . 

55, 56, 57, 58 ಮತ್ತು 23 
ವಿಸ್ತೀರ್ಣ ಎಕರೆಗಳಲ್ಲಿ 

338.62 ಎ - ಗುಂ 
ಕ್ಷೇತ್ರದ ಹೆಸರು 

ಕಿಲ್ಲಾರಹಟ್ಟಿ ಬ್ಲಾಕ್ -3 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 

ವಿಸ್ತೀರ್ಣ 
ಗ್ರಾಮ ಸರ್ವೆ ನಂಬರ್ 

ಎಕರೆ - ಗುಂಟೆ 
ಕಿಲ್ಲಾರಹಟ್ಟಿ 

123 .37 


10. 03 


23 .16 


22. 06 


ತೋಡಕಿ ಬ್ಲಾಕ್ - 3 


160 . 00 


ಒಟ್ಟು 


338 . 62 


1. 


ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 4 (1) ( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ಕೊಪ್ಪಳ ಉಪ 
ವಿಭಾಗ , ಕೊಪ್ಪಳ, ಇವರನ್ನು " ಅರಣ್ಯ ವ್ಯವಸ್ಥಾಪನಾಧಿಕಾರಿ " ಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963 
ಚಾಪ್ಟರ್‌- II ರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ, ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ , ನಿರ್ಧರಿಸಿ, ಇತ್ಯರ್ಥಗೊಳಿಸಿ, ತೀರ್ಮಾನಿಸುವುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೬೯ 


2. ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 4( 2) ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪಳ ವಿಭಾಗ, 

ಕೊಪ್ಪಳ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು 

ಈ ಮೂಲಕ ನೇಮಿಸಲಾಗಿದೆ. 
3. ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 11, 12 ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ 

ಬಾಧಿತರಾದ ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ 

ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತದೆ. 
4. ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ ವ್ಯಕ್ತಿಗಳು 

ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
5. ಇತರೆ ಸವಲತ್ತುಗಳು: ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 

ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 
ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ . ಕಂದಾಯ ಇಲಾಖೆಯಿಂದ ದಿನಾಂಕ: 05.06.2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ 
ಹಕ್ಕನ್ನು ಹಾಗೆಯೇ ಮುಂದುವರೆಸಲಾಗಿದೆ. 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು 
ಮುಂದೆ ವಿವರಿಸಿದೆ. 

ಸೀಮಾರೇಖೆ | 
ಉತ್ತರಕ್ಕೆ :- ಸೀಮಾರೇಖೆಯು ಕಿಲ್ಲಾರಹಟ್ಟಿ ಗ್ರಾಮದ ಸರ್ವೆ ನಂ , 55, 56 , 57 ಮತ್ತು 58ರ ಹಾಗೂ ತೋಡಕಿ ಗ್ರಾಮದ ಸರ್ವೆ ನಂ . 23ರ 
ಸದರಿ ಕ್ಷೇತ್ರದ ವಾಯುವ್ಯ ದಿಕ್ಕಿನಲ್ಲಿ ಕಳಮಳ್ಳಿ ಗ್ರಾಮದ ಗಡಿ ಮೇಲೆ 1ನೇ ಕಲ್ಲಿನಿಂದ 123 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಹೆಚ್ಚು ಕಡಿಮೆ ಪೂರ್ವಕ್ಕೆ 
ಸಾಗುತ್ತಾ ಸರ್ವೆ ನಂ , 25 , 24 ಮತ್ತು 27ರ ದಕ್ಷಿಣದ ಗಡಿಗಳ ಮೂಲಕ ಒಟ್ಟು 76 .50 ಸರಪಳಿ ಚಲಿಸಿದ ನಂತರ 12ನೇ ಕಲ್ಲನ್ನು ಸೇರುವುದು. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 
ಕಲ್ಲಿನಿಂದ 

ಕಲ್ಲಿಗೆ 

ಕೋನ ( ಡಿಗ್ರಿಗಳಲ್ಲಿ) ಅಂತರ ( ಸರಪಳಿಗಳಲ್ಲಿ) 

123 


112 


207 


207 


120 - 80 


16 


112 


112 


8. 75 


194 


3 . 25 


11 


124 


7. 05 


12 


94 


ಪೂರ್ವಕ್ಕೆ :- ಸೀಮಾರೇಖೆಯು ಸದರಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 12ನೇ ಕಲ್ಲಿನಿಂದ 144 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಹೆಚ್ಚು 
ಕಡಿಮೆ ದಕ್ಷಿಣಾಭಿಮುಖವಾಗಿ ಸಾಗುತ್ತಾ ಸರ್ವೆ ನಂ , 22 , 23, 7 ಮತ್ತು 6ರ ಗಡಿಗಳ ಮುಖಾಂತರ ಹಾದು ಒಟ್ಟು 88. 50 ಸರಪಳಿ ಚಲಿಸಿದ ನಂತರ 
26ನೇ ಕಲ್ಲನ್ನು ಸೇರುತ್ತದೆ . ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 


ಕಲ್ಲಿನಿಂದ 


ಕೋನ( ಡಿಗ್ರಿಗಳಲ್ಲಿ) 


ಕಲ್ಲಿಗೆ 
13 


ಅಂತರ ( ಸರಪಳಿಗಳಲ್ಲಿ) 

6 .75 


12 


144 


200 


128 


143 


211 


೩೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಕಲ್ಲಿನಿಂದ 


ಅಂತರ ( ಸರಪಳಿಗಳಲ್ಲಿ) 


ಕೋನ ( ಡಿಗ್ರಿಗಳಲ್ಲಿ) 

211 


6 


118 


118 


6. 25 


107 - 80 


5 . 50 


208 


5 .50 


132 


132 


203 


25 


| 


26 


227 


ದಕ್ಷಿಣಕ್ಕೆ :- ಸೀಮಾರೇಖೆಯು ಸದರಿ ಕ್ಷೇತ್ರದ ಆಗ್ನೆಯ ದಿಕ್ಕಿನ ಮೂಲೆಯಲ್ಲಿ 26ನೇ ಕಲ್ಲಿನಿಂದ 250 ಡಿಗ್ರಿ ಕೋನದೊಂದಿಗೆ ಪಶ್ಚಿಮದತ್ತ 
ಸಾಗುತ್ತಾ ಸರ್ವೆ ನಂ , 59 , 60, 611ರ ಮೂಲಕ ಹಾದು ಒಟ್ಟು 112 ಸರಪಳಿ ಚಲಿಸಿದ ನಂತರ ಸರ್ವೆ ನಂ , 55, 614 ಮತ್ತು 51ರ ಸೀಮೆ ಕೂಡುವ 
ಬಿಂದುವಿನಲ್ಲಿ 44ನೇ ಕಲ್ಲನ್ನು ಸೇರುತ್ತದೆ . ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು, 
ಕಲ್ಲಿನಿಂದ 

ಕೋನ( ಡಿಗ್ರಿಗಳಲ್ಲಿ) 

ಅಂತರ ( ಸರಪಳಿಗಳಲ್ಲಿ) 
257 

4 .50 
204 

2.50 


290 


15 


298 


16 


36 


3. 25 


218 
214 - 30 


279 


275 


3.75 


189 


- 4 


120 


7. 25 


212 


3 . 70 


10 


307 
307 


12 


42 


| 


307 


10 


307 


10.50 


ಪಶ್ಚಿಮಕ್ಕೆ:- ಸೀಮಾರೇಖೆಯು ಸದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 44ನೇ ಕಲ್ಲಿನಿಂದ 4 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ಉತ್ತರದತ್ತ ಸಾಗುತ್ತಾ ಸರ್ವೆ ನಂ , 51, 54ರ ಪೂರ್ವದ ಗಡಿಮೂಲಕ ಹಾಗೂ ಕಳಮಳ್ಳಿ ಗ್ರಾಮದ ಗಡಿಗುಂಟ ಸಾಗಿ ಆರಂಭಿಕ ಸ್ಥಾನವಾದ 1ನೇ ಕಲ್ಲನ್ನು 
ಸೇರುವುದು. ಒಟ್ಟು 71.50 ಸರಪಳಿ ಚಲಿಸಿದೆ. ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 


ಕಲ್ಲಿನಿಂದ 


ಕಲ್ಲಿಗೆ 


ಕೋನ( ಡಿಗ್ರಿಗಳಲ್ಲಿ) 


ಅಂತರ ( ಸರಪಳಿಗಳಲ್ಲಿ) 

_ 15 


44 


45 


| 


10 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


- 


೩೭೧ 


೩೭೧ 


ಕಲ್ಲಿನಿಂದ 


ಕೋನ ( ಡಿಗ್ರಿಗಳಲ್ಲಿ ) 


ಅಂತರ ( ಸರಪಳಿಗಳಲ್ಲಿ) 


289 


295 


295 


50 


| 


22-30 


22 - 30 | 


10 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 
PR122 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC .350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ , ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಪಜೀ 153 ಎಫ್ ಎಎಫ್ 2013, ಬೆಂಗಳೂರು, ದಿನಾಂಕ: 17.12.2013 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ( 1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು, ತಾವರಗೇರಾ ಹೋಬಳಿ, ತಾವರಗೇರಾ 
ಗ್ರಾಮದ ( ಬ್ಲಾಕ್ - 1ರ ) ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ 
“ ತಾವರಗೇರಾ ಬ್ಲಾಕ್ - 1 ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಲಾಗಿದೆ. 


ಅನುಸೂಚಿ: 


ಜಿಲ್ಲೆಯ ಹೆಸರು 

ಕೊಪ್ಪಳ 
ತಾಲ್ಲೂಕಿನ ಹೆಸರು 

ಕುಷ್ಟಗಿ 
ಹೋಬಳಿಯ ಹೆಸರು 

ತಾವರಗೇರಾ 
ಗ್ರಾಮದ ಹೆಸರು 

ತಾವರಗೇರಾ 
ಕ್ಷೇತ್ರದ ಹೆಸರು 

ತಾವರಗೇರಾ ಬ್ಲಾಕ್ - 1 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 


ಗ್ರಾಮ 


ಸರ್ವೆ ನಂಬರ್ 


ವಿಸ್ತೀರ್ಣ 


181 .23ಎ - ಗುಂ 


ತಾವರಗೇರ 


( 73 .34 ಹೆ) 


181.23ಎ - ಗುಂ 


ಒಟ್ಟು 


( 73.34 ಹೆ) 


1. ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 4(1) ( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ಕೊಪ್ಪಳ ಉಪ 

ವಿಭಾಗ, ಕೊಪ್ಪಳ ಇವರನ್ನು "ಅರಣ್ಯ ವ್ಯವಸ್ಥಾಪನಾಧಿಕಾರಿ" ಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963 
ಚಾಪ್ಟರ್‌ -II ರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ, ತೀರ್ಮಾನಿಸುವುದು. 
ಕರ್ನಾಟಕ ಅರಣ್ಯ ಕಾಯ್ದೆ 1963 , ಸೆಕ್ಷನ್ 4(2)ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪಳ ವಿಭಾಗ , 
ಕೊಪ್ಪಳ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು 
ಈ ಮೂಲಕ ನೇಮಿಸಲಾಗಿದೆ. 


2 . 


೩೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


D . 


ರ ( ) 


3. ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 11 , 12 ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ 

ಬಾಧಿತರಾದ ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ 

ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತದೆ. 
4. ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ ವ್ಯಕ್ತಿಗಳು 

ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
ಇತರೆ ಸವಲತ್ತುಗಳು: ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 
ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ: 05 .06.2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ 
ಹಕ್ಕನ್ನು ಹಾಗೆಯೇ ಮುಂದುವರೆಸಲಾಗಿದೆ. 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು 
ಮುಂದೆ ವಿವರಿಸಿದೆ. 


~: ಸೀಮಾ ವಿವರಣೆ : : 


ಉತ್ತರಕ್ಕೆ :- ಸೀಮಾರೇಖೆಯು ತಾವರಗೇರೆ ಗ್ರಾಮದ ಸರ್ವೆ ನಂ , 88ರ ಸದರಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಿಂದ 1ನೇ ಕಲ್ಲಿನಿಂದ 83 
ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಹೆಚ್ಚು ಕಡಿಮೆ ಪೂರ್ವಕ್ಕೆ ಸಾಗುತ್ತಾ ಸರ್ವೆ ನಂ , 87ರ ದಕ್ಷಿಣದ ಗಡಿಯ ಮೂಲಕ ಒಟ್ಟು 62 . 75 ಸರಪಳಿ ಚಲಿಸಿದ 
ನಂತರ 10ನೇ ಕಲ್ಲನ್ನು ಸೇರುವುದು. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. 
ಕಲ್ಲಿನಿಂದ 

ಕಲ್ಲಿಗೆ ಕೋನ( ಡಿಗ್ರಿಗಳಲ್ಲಿ) 

ಅಂತರ ( ಸರಪಳಿಗಳಲ್ಲಿ) 
1 | 2 | 83 

5 .75 


94 


7 | 
8 | 9 | 94 

7 . 
10 | | 
ಪೂರ್ವಕ್ಕೆ:- ಸೀಮಾರೇಖೆಯು ಸದರಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಕಳಮಳ್ಳಿ ಗ್ರಾಮದ ಗಡಿಯ ಮೇಲೆ 10ನೇ ಕಲ್ಲಿನಿಂದ ಸದರಿ 
ಗ್ರಾಮದ ಗಡಿಯ ರೇಖೆಯ ಮೇಲೆ ದಕ್ಷಿಣಾಭಿಮುಖವಾಗಿ ಒಟ್ಟು 54.20 ಸರಪಳಿ ಚಲಿಸಿದ ನಂತರ 17ನೇ ಕಲ್ಲನ್ನು ಸೇರುತ್ತದೆ . ಪೂರ್ವದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 
ಕಲ್ಲಿನಿಂದ 

ಕಲ್ಲಿಗೆ ಕೋನ( ಡಿಗ್ರಿಗಳಲ್ಲಿ) 

ಅಂತರ ( ಸರಪಳಿಗಳಲ್ಲಿ) 


10 


181 


181 


205 


10 .50 


195 


8. 75 


190 


180 


16 | 

196 
ದಕ್ಷಿಣಕ್ಕೆ:- ಸೀಮಾರೇಖೆಯು ತಾವರಗೇರೆ ಗ್ರಾಮದ ಸರ್ವೆ ನಂ , 88ರ ಸದರಿ ಕ್ಷೇತ್ರದ ಕ್ಷೇತ್ರದ ಆಗ್ನೆಯ ದಿಕ್ಕಿನಲ್ಲಿ 261 ಡಿಗ್ರಿ ಕೋನದೊಂದಿಗೆ 
ಆರಂಭವಾಗಿ ಪಶ್ಚಿಮಭಿಮುಖವಾಗಿ ಚಲಿಸುತ್ತಾ ಸರ್ವೆ ನಂ , 89ರ ಉತ್ತರದ ಹಾಗೂ ಪಶ್ಚಿಮದ ಗಡಿಯ ಮೂಲಕ ಹಾದು ಒಟ್ಟು 36 .70 ಸರಪಳಿ ಚಲಿಸಿದ 
ನಂತರ ಕಳಮಳ್ಳಿ ಯಿಂದ ತಾವರಗೆರೆ ರಸ್ತೆಯ ಮೆಲೆ 23ನೇ ಕಲ್ಲನ್ನು ಸೇರುವುದು ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೭೩ 


ಕಲ್ಲಿನಿಂದ 


ಕಲ್ಲಿಗೆ 


ಕೋನ ( ಡಿಗ್ರಿಗಳಲ್ಲಿ) 


ಅಂತರ ( ಸರಪಳಿಗಳಲ್ಲಿ) 


18 


261 


261 


20 


261 


| 


21 


| 


198 


20 
21 


- 


198 


5. 70 


22 


276 


ಕಲ್ಲಿಗೆ 


ಪಶ್ಚಿಮಕ್ಕೆ :- ಸೀಮಾರೇಖೆಯು ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 23ನೇ ಕಲ್ಲಿನಿಂದ 22 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಉತ್ತರದತ್ತ ಸಾಗುತ್ತಾ 
ಸರ್ವೆ ನಂ , 64, 65, 68 ಮತ್ತು 15ರ ಪೂರ್ವದ ಗಡಿಗುಂಟ ಒಟ್ಟು 97.5 ಸರಪಳಿ ಚಲಿಸಿದ ನಂತರ 1ನೇ ಕಲ್ಲನ್ನು ಸೇರುವುದು. ಪಶ್ಚಿಮದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು . 
ಕಲ್ಲಿನಿಂದ 

ಕೋನ ( ಡಿಗ್ರಿಗಳಲ್ಲಿ) ಅಂತರ ( ಸರಪಳಿಗಳಲ್ಲಿ) 
23 | 24 

22 
- 24 | 
_ 25 

_ 4 | 

11 
26 


25 


319 - 30 


322 


297 


251 


31 
32 


355 


12 


33 


314 


34 


35 | 


280 


13 .50 


9 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 
PR123 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC .350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಪಜೀ 113 ಎಫ್ ಎಎಫ್ 2013, ಬೆಂಗಳೂರು, ದಿನಾಂಕ: 25. 11 .2013 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ದಾವಣಗೆರೆ ಜಿಲ್ಲೆ ಹರಪ್ಪನಹಳ್ಳಿ ತಾಲ್ಲೂಕಿನ ಮಾಚೀಹಳ್ಳಿ ಗ್ರಾಮದ ಸರ್ಕಾರಿ 
ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ಮೀಸಲು ಅರಣ್ಯ ” ಎಂದು ರಚಿಸಲು 
ಉದ್ದೇಶಿಸಿ ಘೋಷಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆ 


ದಾವಣಗೆರೆ 
ಹರಪ್ಪನಹಳ್ಳಿ 


ತಾಲ್ಲೂಕು 
ಹೋಬಳಿ 


ತೆಲಗಿ 


ಗ್ರಾಮ 


ಮಾಚೀಹಳ್ಳಿ 


ಕ್ರಸಂ 


ಒಟ್ಟು 


೩೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ಭಾಗ ೪ಎ 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಗ್ರಾಮ , ಸರ್ವೆ ನಂಬರ್ ವಿಸ್ತೀರ್ಣದ ವಿವರ. 
ಜಿಲ್ಲೆ / ತಾಲ್ಲೂಕು 

ಮೀಸಲು ಅರಣ್ಯವೆಂದು ಘೋಷಿಸಲು 
ಗ್ರಾಮ | ಸ. ನಂ 

ಪ್ರಸ್ತಾಪಿಸಿರುವ ವಿಸ್ತೀರ್ಣ ( ಎಕರೆಗಳಲ್ಲಿ) 
1 | ದಾವಣಗೆರೆ / ಹರಪ್ಪನಹಳ್ಳಿ | ಮಾಚೀಹಳ್ಳಿ 353 / ಪಿ1 

60 - 00 

60 - 00 
1. ಈ ಭೂಮಿಯ ಮೇಲೆ ಅಥವಾ ಯಾವುದೇ ವ್ಯಕ್ತಿಯ ಪರವಾಗಿ ಇದೆ ಎಂದು ಹೇಳಲಾದ ಯಾವುದೇ ಹಕ್ಕುಗಳ ಅಸ್ತಿತ್ವ, ಸ್ವರೂಪ ಮತ್ತು 

ವ್ಯಾಪ್ತಿಯನ್ನು ತನಿಖೆ ಮಾಡಲು ಮತ್ತು ನಿರ್ಧರಿಸಲು ಕರ್ನಾಟಕ ಅರಣ್ಯ ಅಧಿನಿಯಮ , 1963ರ ಕಲಂ - 4 (1) ( ಸಿ) ಪ್ರಕಾರ ಉಪ 
ವಿಭಾಗಾಧಿಕಾರಿ, ಹರಪ್ಪನಹಳ್ಳಿ ಉಪ ವಿಭಾಗ, ಹರಪ್ಪನಹಳ್ಳಿ ಇವರನ್ನು ಈ ಮೂಲಕ ಅರಣ್ಯ ವ್ಯವಸ್ಥಾಪನಾಧಿಕಾರಿಯನ್ನಾಗಿ 

ನೇಮಿಸಲಾಗಿದೆ. 
2 . ಮೇಲ್ಕಂಡ ಕರ್ನಾಟಕ ಅರಣ್ಯ ಅಧಿನಿಯಮ, 1963ರ ವಿಧಿ 11 , 12 ಮತ್ತು 14ರ ಪ್ರಕಾರ ಸದರಿ ಅರಣ್ಯ ಇತ್ಯರ್ಥ ಅಧಿಕಾರಿಯು 

ಯಾವುದೇ ಆದೇಶ ಹೊರಡಿಸಿದ ದಿನದಿಂದ ಮೂರು ತಿಂಗಳೊಳಗೆ ಬಾಧಿತರಾದ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು 

ಸದರಿ ಅಧಿನಿಯಮಗಳ ಪ್ರಕಾರ 16 (1) ನೇ ಪ್ರಕರಣದ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯಮಂಡಳಿಗೆ ಅಧಿಕಾರ ಇರುತ್ತದೆ. 
3. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ದಾವಣಗೆರೆ ವಿಭಾಗ, ದಾವಣಗೆರೆ ಇವರು ಅಥವಾ ಇವರಿಂದ ಅಧಿಕೃತರಾದ ಯಾವುದೇ 

ಅಧಿಕಾರಿಗಳು ಈ ವಿಚಾರಣೆಯಲ್ಲಿ ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಸಹಾಯ ಮಾಡಲು ಹಾಜರಾಗಬೇಕೆಂದು 
ಸಹ ಸರ್ಕಾರವು ಆದೇಶಿಸಿರುತ್ತದೆ. 
ಕರ್ನಾಟಕ ಅರಣ್ಯ ಅಧಿನಿಯಮ , 1963ರ ವಿಧಿ 16ರಂತೆ ಇದೇ ಅಧಿನಿಯಮದ ವಿಧಿ 11 , 12, 14ರ ಪ್ರಕಾರ ಯಾವುದೇ ವ್ಯಕ್ತಿ ಅರಣ್ಯ 
ಕ್ಷೇತ್ರ ನಿರ್ಧರಣಾಧಿಕಾರಿ , ಅರಣ್ಯ ಅಧಿಕಾರಿ ಅಥವಾ ವಿಶೇಷವಾಗಿ ರಾಜ್ಯ ಸರ್ಕಾರದಿಂದ ಅಧಿಕಾರ ಪಡೆದ ಯಾವುದೇ ಅಧಿಕಾರಿಗೆ ಹಕ್ಕು 
ಸಾಧನೆ ಕುರಿತು ಮನವಿ ಕೊಟ್ಟಿದ್ದು , ಆ ಮನವಿಯು ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಂದ ತಿರಸ್ಕೃತಗೊಂಡು ಆದೇಶ 
ಹೊರಡಿಸಲ್ಪಟ್ಟಿದ್ದರೆ ಅಂಥಹ ಆದೇಶದ ವಿರುದ್ದ , ಆದೇಶ ಹೊರಡಿಸಿದ ಮೂರು ತಿಂಗಳುಗಳ ಒಳಗಾಗಿ ಕರ್ನಾಟಕ ಅಪೀಲೇಟ್ 
ಟ್ರಿಬುನಲ್‌ಗೆ ಬಾಧಿತ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಮತ್ತು ಅಂಥಹ ಪ್ರಕರಣಗಳಲ್ಲಿ ಟ್ರಿಬ್ಯುನಲ್ ಹೊರಡಿಸುವ 

ಆದೇಶಗಳಿಗೆ ಬದ್ಧನಾಗಿರತಕ್ಕದ್ದು. 

ಕರ್ನಾಟಕ ಅರಣ್ಯ ಅಧಿನಿಯಮ, 1963ರ ವಿಧಿ 16ರಂತೆ ಇದೇ ಅಧಿನಿಯಮದ ವಿಧಿ 15ರ ಪ್ರಕಾರ ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಂದ 
ಹೊರಡಿಸಿದ ಆದೇಶದ ವಿರುದ್ದ ಮೂರು ತಿಂಗಳುಗಳ ಒಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಧಿತ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ 
ಮತ್ತು ಅಂಥಹ ಪ್ರಕರಣಗಳಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊರಡಿಸುವ ಆದೇಶಗಳು ಅಂತಿಮವಾಗಿರುತ್ತವೆ . 

ಸೀಮಾವಿವರಣೆ 
ಉತ್ತರ : ಸೀಮಾರೇಖೆಯು ಹರಪನಹಳ್ಳಿ ತಾಲ್ಲೂಕಿನ ಮೆಳ್ಳೆಕಟ್ಟೆ, ಕಲ್ಲಹಳ್ಳಿ & ಮಾಚೀಹಳ್ಳಿ ಗ್ರಾಮಗಳು ಸೇರುವ ಟೈಜಂಕ್ಷನ್ ಬಿಂದುವಿನಿಂದ 174 

ಮೀ . 1160 ಆಗ್ನೆಯದಲ್ಲಿ ಪ್ರಾರಂಭವಾಗಿ 420 ಮೀ . 1160 ಆಗೇಯಕ್ಕೆ ಮಾಚೀಹಳ್ಳಿ ಮತ್ತು ಮೆಳ್ಳೆಕಟ್ಟೆಯ ಸಾಮಾನ್ಯ ಸರಹದ್ದಿನ 

ಮೇಲೆ ಚಲಿಸುತ್ತದೆ. 
ಪೂರ್ವ: ಆನಂತರ 620 ಮೀ . 2290 ಆಗೇಯಕ್ಕೆ ಮಾಚೀಹಳ್ಳಿ ಗ್ರಾಮದ ಸ. ನಂ . 353 ರಲ್ಲಿ ಚಲಿಸುತ್ತದೆ. 
ದಕ್ಷಿಣ : ಆನಂತರ 420 ಮೀ , 2950 ವಾಯುವ್ಯಕ್ಕೆ ಮಾಚೀಹಳ್ಳಿ ಗ್ರಾಮದ ಸ. ನಂ . 353/ ರಕ್ಕು ಚಲಿಸುತ್ತದೆ. 
ಪಶ್ಚಿಮ : ಆನಂತರ ಇದೇ ಸರ್ವೆ ನಂಬರ್‌ನಲ್ಲಿ 620 ಮೀ . 4900 ಈಶಾನ್ಯಕ್ಕೆ ಚಲಿಸಿ ಪ್ರಾರಂಭಿಕ ಬಿಂದುವನ್ನು ಸೇರುತ್ತದೆ. 
ಈ ರೀತಿ ಚೆಕ್ಕುಬಂದಿಗಳಿರುವ ಈ ಪ್ರದೇಶಗಳನ್ನು ಅರಣ್ಯವೆಂದು ಘೋಷಿಸಲು ಈ ಪ್ರಕಟಣೆಯನ್ನು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಶಾಂತಾರಾಂ ನಾಯಕ್ 
PR124 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ ಅಪಜೀ 115 ಎಫ್ಎಎಫ್ 2013, ಬೆಂಗಳೂರು, ದಿನಾಂಕ: 25.11 .2013 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕಿನ ಗೋಪಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ 
ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ಮೀಸಲು ಅರಣ್ಯ ” ಎಂದು ರಚಿಸಲು 
ಉದ್ದೇಶಿಸಿ ಘೋಷಿಸಲಾಗಿದೆ. 


ಅನುಸೂಚಿ 


ದಾವಣಗೆರೆ 


ಜಿಲ್ಲೆ 
ತಾಲ್ಲೂಕು 


ಜಗಳೂರು 


ಹೋಬಳಿ 


ಕಸಬಾ 


ಗ್ರಾಮ 


ಗೋಪಗೊಂಡನಹಳ್ಳಿ, 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೭೫ 


ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಗ್ರಾಮ , ಸರ್ವೆ ನಂಬರ್ ವಿಸ್ತೀರ್ಣದ ವಿವರ. 


ಕ್ರಸಂ 


ಜಿಲ್ಲೆ/ ತಾಲ್ಲೂಕು 


ಗ್ರಾಮ 


ಸ. ನಂ 


ಮೀಸಲು ಅರಣ್ಯವೆಂದು ಘೋಷಿಸಲು 
ಪ್ರಸ್ತಾಪಿಸಿರುವ ವಿಸ್ತೀರ್ಣ ( ಎಕರೆಗಳಲ್ಲಿ) 

12 - 20 


ದಾವಣಗೆರೆ / ಜಗಳೂರು | ಗೋಪಗೊಂಡನಹಳ್ಳಿ 


17 / ಪಿ 


ಒಟ್ಟು 


12 - 20 


1. ಈ ಭೂಮಿಯ ಮೇಲೆ ಅಥವಾ ಯಾವುದೇ ವ್ಯಕ್ತಿಯ ಪರವಾಗಿ ಇದೆ ಎಂದು ಹೇಳಲಾದ ಯಾವುದೇ ಹಕ್ಕುಗಳ ಅಸ್ತಿತ್ವ, ಸ್ವರೂಪ ಮತ್ತು 

ವ್ಯಾಪ್ತಿಯನ್ನು ತನಿಖೆ ಮಾಡಲು ಮತ್ತು ನಿರ್ಧರಿಸಲು ಕರ್ನಾಟಕ ಅರಣ್ಯ ಅಧಿನಿಯಮ , 1963ರ ಕಲಂ 4 (1) ( ಸಿ) ಪ್ರಕಾರ ಉಪ 
ವಿಭಾಗಾಧಿಕಾರಿ, ಹರಪ್ಪನಹಳ್ಳಿ ಉಪ ವಿಭಾಗ, ಹರಪ್ಪನಹಳ್ಳಿ ಇವರನ್ನು ಈ ಮೂಲಕ ಅರಣ್ಯ ವ್ಯವಸ್ಥಾಪನಾಧಿಕಾರಿಯನ್ನಾಗಿ 

ನೇಮಿಸಲಾಗಿದೆ. 
2 . ಮೇಲ್ಕಂಡ ಕರ್ನಾಟಕ ಅರಣ್ಯ ಅಧಿನಿಯಮ , 1963ರ ವಿಧಿ 11 , 12 ಮತ್ತು 14ರ ಪ್ರಕಾರ ಸದರಿ ಅರಣ್ಯ ಇತ್ಯರ್ಥ ಅಧಿಕಾರಿಯು 

ಯಾವುದೇ ಆದೇಶ ಹೊರಡಿಸಿದ ದಿನದಿಂದ ಮೂರು ತಿಂಗಳೊಳಗೆ ಬಾಧಿತರಾದ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು 

ಸದರಿ ಅಧಿನಿಯಮಗಳ ಪ್ರಕಾರ 16 (1) ನೇ ಪ್ರಕರಣದ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯಮಂಡಳಿಗೆ ಅಧಿಕಾರ ಇರುತ್ತದೆ. 
3 . ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ದಾವಣಗೆರೆ ವಿಭಾಗ, ದಾವಣಗೆರೆ ಇವರು ಅಥವಾ ಇವರಿಂದ ಅಧಿಕೃತರಾದ ಯಾವುದೇ 

ಅಧಿಕಾರಿಗಳು ಈ ವಿಚಾರಣೆಯಲ್ಲಿ ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಸಹಾಯ ಮಾಡಲು ಹಾಜರಾಗಬೇಕೆಂದು 

ಸಹ ಸರ್ಕಾರವು ಆದೇಶಿಸಿರುತ್ತದೆ. 
4. ಕರ್ನಾಟಕ ಅರಣ್ಯ ಅಧಿನಿಯಮ, 1963ರ ವಿಧಿ 16ರಂತೆ ಇದೇ ಅಧಿನಿಯಮದ ವಿಧಿ 11 , 12 , 14ರ ಪ್ರಕಾರ ಯಾವುದೇ ವ್ಯಕ್ತಿ ಅರಣ್ಯ 

ಕ್ಷೇತ್ರ ನಿರ್ಧರಣಾಧಿಕಾರಿ, ಅರಣ್ಯ ಅಧಿಕಾರಿ ಅಥವಾ ವಿಶೇಷವಾಗಿ ರಾಜ್ಯ ಸರ್ಕಾರದಿಂದ ಅಧಿಕಾರ ಪಡೆದ ಯಾವುದೇ ಅಧಿಕಾರಿಗೆ ಹಕ್ಕು 
ಸಾಧನೆ ಕುರಿತು ಮನವಿ ಕೊಟ್ಟಿದ್ದು, ಆ ಮನವಿಯು ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಂದ ತಿರಸ್ಕತಗೊಂಡು ಆದೇಶ 
ಹೊರಡಿಸಲ್ಪಟ್ಟಿದ್ದರೆ ಅಂಥಹ ಆದೇಶದ ವಿರುದ್ದ, ಆದೇಶ ಹೊರಡಿಸಿದ ಮೂರು ತಿಂಗಳುಗಳ ಒಳಗಾಗಿ ಕರ್ನಾಟಕ ಅಪೀಲೇಟ್ 
ಟ್ರಿಬುನಲ್‌ಗೆ ಬಾಧಿತ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಮತ್ತು ಅಂಥಹ ಪ್ರಕರಣಗಳಲ್ಲಿ ಟ್ರಿಬ್ಯುನಲ್ ಹೊರಡಿಸುವ 

ಆದೇಶಗಳಿಗೆ ಬದ್ಧನಾಗಿರತಕ್ಕದ್ದು. 

ಕರ್ನಾಟಕ ಅರಣ್ಯ ಅಧಿನಿಯಮ, 1963ರ ವಿಧಿ 16ರಂತೆ ಇದೇ ಅಧಿನಿಯಮದ ವಿಧಿ 15ರ ಪ್ರಕಾರ ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಂದ 
ಹೊರಡಿಸಿದ ಆದೇಶದ ವಿರುದ್ದ ಮೂರು ತಿಂಗಳುಗಳ ಒಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಧಿತ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ 
ಮತ್ತು ಅಂಥಹ ಪ್ರಕರಣಗಳಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊರಡಿಸುವ ಆದೇಶಗಳು ಅಂತಿಮವಾಗಿರುತ್ತವೆ. 
ಉತ್ತರ : ಸೀಮಾರೇಖೆಯು ಜಗಳೂರು ತಾಲ್ಲೂಕಿನ ಗೋಪಗೊಂಡನಹಳ್ಳಿ ಗ್ರಾಮದ ಸ. ನಂ . 17ರ ಈಶಾನ್ಯ ಮೂಲೆಯಿಂದ 448 ಮೀ . ( 205 ) 

ನೈರುತ್ಯಕ್ಕೆ ಮತ್ತು ಇದೇ ಗ್ರಾಮದ ಇದೇ ಸರ್ವೆ ನಂಬರ್‌ನ ವಾಯುವ್ಯ ಮೂಲೆಯಿಂದ 678 ಮೀ . (123 ) ಆಗೇಯಕ್ಕೆ ಇರುವ 

ಬಿಂದುವಿನಿಂದ ಪ್ರಾರಂಭವಾಗಿ 145 ಮೀ . (86 ) ಪೂರ್ವಕ್ಕೆ ಚಲಿಸುತ್ತದೆ. 
ಪೂರ್ವ : ಆನಂತರ ಸೀಮಾರೇಖೆಯು ಸ. ನಂ . 17ರಲ್ಲಿ 341 ಮೀ . (172 ) ದಕ್ಷಿಣಕ್ಕೆ ಚಲಿಸುತ್ತದೆ. 
ದಕ್ಷಿಣ : ಆನಂತರ ಸೀಮಾರೇಖೆಯು ಸ. ನಂ . 17ರಲ್ಲಿ 153 ಮೀ . (263 ) ಪಶ್ಚಿಮಕ್ಕೆ ಚಲಿಸುತ್ತದೆ. 
ಪಶ್ಚಿಮ : ಆನಂತರ ಸೀಮಾರೇಖೆಯು ಇದೇ ಸ. ನಂ . 17ರಲ್ಲಿ 347 ಮೀ . ( 353 ) ಉತ್ತರಕ್ಕೆ ಚಲಿಸಿ ಪ್ರಾರಂಭಿಕ ಬಿಂದುವನ್ನು ಸೇರುತ್ತದೆ. 
ಈ ರೀತಿ ಚೆಕ್ಕುಬಂದಿಗಳಿರುವ ಈ ಪ್ರದೇಶಗಳನ್ನು ಅರಣ್ಯವೆಂದು ಘೋಷಿಸಲು ಈ ಪ್ರಕಟಣೆಯನ್ನು ಹೊರಡಿಸಿದೆ. 


PR .125 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಅಪಜೀ 114 ಎಫ್‌ಎಎಫ್ 2013 , ಬೆಂಗಳೂರು, ದಿನಾಂಕ: 25 .11 .2013 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964 ನೇ ಇಸವಿಯ ಕರ್ನಾಟಕ ಕಾಯ್ದೆ -5) ಕಲಂ -4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕಿನ ಕಲ್ಲೇನಹಳ್ಳಿ ಗ್ರಾಮದ ಸರ್ಕಾರಿ ಜಮೀನುಗಳನ್ನು 
ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಿ 
ಘೋಷಿಸಲಾಗಿದೆ. 


೩೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


ಅನುಸೂಚಿ 


ದಾವಣಗೆರೆ 


ತಾಲ್ಲೂಕು 


ಜಗಳೂರು 


ಹೋಬಳಿ 

ಬಿಳಿಚೋಡು 
ಗ್ರಾಮ 

ಕಲ್ಲೇನಹಳ್ಳಿ 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಗ್ರಾಮ , ಸರ್ವೆ ನಂಬರ್ ವಿಸ್ತೀರ್ಣದ ವಿವರ. 

ಮೀಸಲು ಅರಣ್ಯವೆಂದು ಘೋಷಿಸಲು 
ಜಿಲ್ಲೆ/ ತಾಲ್ಲೂಕು 

ಗ್ರಾಮ 

ಸ. ನಂ . 

ಪ್ರಸ್ತಾಪಿಸಿರುವ ವಿಸ್ತೀರ್ಣ ( ಎಕರೆಗಳಲ್ಲಿ ) 
ದಾವಣಗೆರೆ 

84 - 11 . 
ಜಗಳೂರು ಕಲ್ಲೇನಹಳ್ಳಿ 
47 / ಪಿ 

37 - 05 


ಕ್ರಸಂ 


47 


ಒಟ್ಟು 


121 - 16 | 


1 , 


ಈ ಭೂಮಿಯ ಮೇಲೆ ಅಥವಾ ಯಾವುದೇ ವ್ಯಕ್ತಿಯ ಪರವಾಗಿ ಇದೆ ಎಂದು ಹೇಳಲಾದ ಯಾವುದೇ ಹಕ್ಕುಗಳ ಅಸ್ತಿತ್ವ, ಸ್ವರೂಪ ಮತ್ತು 
ವ್ಯಾಪ್ತಿಯನ್ನು ತನಿಖೆ ಮಾಡಲು ಮತ್ತು ನಿರ್ಧರಿಸಲು ಕರ್ನಾಟಕ ಅರಣ್ಯ ಅಧಿನಿಯಮ , 1963ರ ಕಲಂ - 4 (1) ( ಸಿ) ಪ್ರಕಾರ ಉಪ 
ವಿಭಾಗಾಧಿಕಾರಿ , ಹರಪ್ಪನಹಳ್ಳಿ ಉಪ ವಿಭಾಗ, ಹರಪ್ಪನಹಳ್ಳಿ ಇವರನ್ನು ಈ ಮೂಲಕ ಅರಣ್ಯ ವ್ಯವಸ್ಥಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
ಮೇಲ್ಕಂಡ ಕರ್ನಾಟಕ ಅರಣ್ಯ ಅಧಿನಿಯಮ , 1963ರ ವಿಧಿ 11, 12 ಮತ್ತು 14ರ ಪ್ರಕಾರ ಸದರಿ ಅರಣ್ಯ ಇತ್ಯರ್ಥ ಅಧಿಕಾರಿಯು ಯಾವುದೇ 
ಆದೇಶ ಹೊರಡಿಸಿದ ದಿನದಿಂದ ಮೂರು ತಿಂಗಳೊಳಗೆ ಬಾಧಿತರಾದ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ 
ಅಧಿನಿಯಮಗಳ ಪ್ರಕಾರ 16(1) ನೇ ಪ್ರಕರಣದ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯಮಂಡಳಿಗೆ ಅಧಿಕಾರ ಇರುತ್ತದೆ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ದಾವಣಗೆರೆ ವಿಭಾಗ, ದಾವಣಗೆರೆ ಇವರು ಅಥವಾ ಇವರಿಂದ ಅಧಿಕೃತರಾದ ಯಾವುದೇ ಅಧಿಕಾರಿಗಳು 
ಈ ವಿಚಾರಣೆಯಲ್ಲಿ ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಸಹಾಯ ಮಾಡಲು ಹಾಜರಾಗಬೇಕೆಂದು ಸಹ ಸರ್ಕಾರವು 
ಆದೇಶಿಸಿರುತ್ತದೆ. 
ಕರ್ನಾಟಕ ಅರಣ್ಯ ಅಧಿನಿಯಮ , 1963ರ ವಿಧಿ 16ರಂತೆ ಇದೇ ಅಧಿನಿಯಮದ ವಿಧಿ 11, 12 , 14ರ ಪ್ರಕಾರ ಯಾವುದೇ ವ್ಯಕ್ತಿ ಅರಣ್ಯ ಕ್ಷೇತ್ರ 
ನಿರ್ಧರಣಾಧಿಕಾರಿ, ಅರಣ್ಯ ಅಧಿಕಾರಿ ಅಥವಾ ವಿಶೇಷವಾಗಿ ರಾಜ್ಯ ಸರ್ಕಾರದಿಂದ ಅಧಿಕಾರ ಪಡೆದ ಯಾವುದೇ ಅಧಿಕಾರಿಗೆ ಹಕ್ಕು ಸಾಧನೆ 
ಕುರಿತು ಮನವಿ ಕೊಟ್ಟಿದ್ದು, ಆ ಮನವಿಯು ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಂದ ತಿರಸ್ಕೃತಗೊಂಡು ಆದೇಶ ಹೊರಡಿಸಲ್ಪಟ್ಟಿದ್ದರೆ ಅಂಥಹ 

ಎರಡಿಸಿದ ಮೂರು ತಿಂಗಳುಗಳ ಒಳಗಾಗಿ ಕರ್ನಾಟಕ ಅಪೀಲೇಟ್ ಟ್ರಬುನಲ್‌ಗೆ ಬಾಧಿತ ವ್ಯಕ್ತಿಯು 
ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಮತ್ತು ಅಂಥಹ ಪ್ರಕರಣಗಳಲ್ಲಿ ಟ್ರಿಬ್ಯುನಲ ಹೊರಡಿಸುವ ಆದೇಶಗಳಿಗೆ ಬದ್ಧನಾಗಿರತಕ್ಕದ್ದು. 

ಕರ್ನಾಟಕ ಅರಣ್ಯ ಅಧಿನಿಯಮ, 1963ರ ವಿಧಿ 16ರಂತೆ ಇದೇ ಅಧಿನಿಯಮದ ವಿಧಿ 15ರ ಪ್ರಕಾರ ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಂದ 
ಹೊರಡಿಸಿದ ಆದೇಶದ ವಿರುದ್ದ ಮೂರು ತಿಂಗಳುಗಳ ಒಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಧಿತ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ 
ಮತ್ತು ಅಂಥಹ ಪ್ರಕರಣಗಳಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊರಡಿಸುವ ಆದೇಶಗಳು ಅಂತಿಮವಾಗಿರುತ್ತವೆ. 

ಸೀಮಾ ವಿವರಣೆ 
ಉತ್ತರ : -ಸೀಮಾರೇಖೆಯು ಜಗಳೂರು ತಾಲ್ಲೂಕಿನ ಕಲ್ಲೇನಹಳ್ಳಿ ಗ್ರಾಮದ ಸ. ನಂ . 50ರ ನೈರುತ್ಯ ಮೂಲೆಯಿಂದ ದಕ್ಷಿಣಕ್ಕೆ 349 ಮೀ . (168 ) 
ಮತ್ತು ಅದೇ ಗ್ರಾಮದ ಸ. ನಂ . 77ರ ನೈರುತ್ಯ ಮೂಲೆಯಿಂದ ನೈರುತ್ಯಕ್ಕೆ 199 ಮೀ . (2189) ನಲ್ಲಿ ಸೇರುವ ಬಿಂದುವಿನಿಂದ ಪ್ರಾರಂಭವಾಗಿ ಕಲ್ಲೇನಹಳ್ಳಿ 
ಸ. ನಂ . 47ರ ಮುಖಾಂತರ ಪೂರ್ವಾಭಿಮುಖವಾಗಿ 184 ಮೀ . ( 75°), 39 ಮೀ . (169°), 117 ಮೀ ( 73 ), 95 ಮೀ . (1409), 221.5 ಮೀ . (91 ) , 
56 ಮೀ . (347 ) , 218 ಮೀ . ( 99 ) , 149 ಮೀ . (161°), 234 ಮೀ . ( 85°), 152 .5 ಮೀ . (131 ) , 218 ಮೀ . ( 99 ) , 149 ಮೀ . 161°) , 234 ಮೀ . 
(85 ) , 152 .5 ಮೀ . (131 ), 222 ಮೀ . ( 166°), 113 ಮೀ (84 ) ಚಲಿಸಿ ಕಲ್ಲೇನಹಳ್ಳಿ ಮತ್ತು ಲಿಂಗನಹಳ್ಳಿ ಗ್ರಾಮದ ಸಾಮಾನ್ಯ ಸರಹದ್ದನ್ನು 
ಲಿಂಗನಹಳ್ಳಿ ಸ. ನಂ . 15ರ ನೈರುತ್ಯ ಮೂಲೆಯಿಂದ 162 ಮೀ . ಅಂತರದಲ್ಲಿ ಸೇರುತ್ತದೆ. 

ಪೂರ್ವ : - ಆನಂತರ ಸೀಮಾರೇಖೆಯು ದಕ್ಷಿಣಾಭಿಮುಖವಾಗಿ ಚಲಿಸಿ ಲಿಂಗನಹಳ್ಳಿ ಮತ್ತು ಕಲ್ಲೇನಹಳ್ಳಿ ಸರಹದದಿನಗುಂಟ 162 ಮೀ . 
( 164 ), 112 ಮೀ . ( 182 ) ಚಲಿಸುತ್ತದೆ ಹಾಗೂ ಈ ಬಿಂದುವು ಕಲ್ಲೇನಹಳ್ಳಿ - ಲಿಂಗನಹಳ್ಳಿ ಮತ್ತು ಮೀನಿಗಾರನಹಳ್ಳಿಯ ಜಂಕ್ಷನ್ ಬಿಂದುವಿನಿಂದ 2 
ಕೋನದಲ್ಲಿ 261 ಮೀ . ಉತ್ತರಕ್ಕೆ ಇರುತ್ತದೆ. 

ದಕ್ಷಿಣ :- ಆನಂತರ ಸೀಮಾರೇಖೆಯು ಕಲ್ಲೇನಹಳ್ಳಿ ಸ. ನಂ . 47ರ ಮುಖಾಂತರ ಪಶ್ಚಿಮಾಭಿಮುಖವಾಗಿ 73 ಮೀ . ( 265 ) ಪಶ್ಚಿಮಕ್ಕೆ, 93 ಮೀ . 
( 343³) ವಾಯುವ್ಯಕ್ಕೆ, 85 ಮೀ . (3329) ವಾಯವ್ಯಕ್ಕೆ, 47 ಮೀ . ( 209 ) ನೈರುತ್ಯಕ್ಕೆ 223 ಮೀ . ( 287 ) ವಾಯುವ್ಯಕ್ಕೆ, 167 ಮೀ . ( 207 ) 
ವಾಯುವ್ಯಕ್ಕೆ, 55.5 ಮೀ . (189 ) ದಕ್ಷಿಣಕ್ಕೆ , 123 ಮೀ . (161 ) ಆಗೇಯಕ್ಕೆ, 32.5 ಮೀ . (273 ) ಪಶ್ಚಿಮಕ್ಕೆ, 42 ಮೀ . (159 ) ದಕ್ಷಿಣಕ್ಕೆ , 172 .5 ಮೀ . 
( 276 ) ಪಶ್ಚಿಮಕ್ಕೆ ಚಲಿಸಿ ಕಲ್ಲೇನಹಳ್ಳಿ - ಪಾಲನಾಯಕನಕೋಟೆ ಮತ್ತು ಮೀನಿಗಾರನಹಳ್ಳಿ ಟೈಜಂಕ್ಷನ್ ಬಿಂದುವನ್ನು ಸೇರಿ ಆನಂತರ ಉತ್ತರಾಭಿಮುಖವಾಗಿ 
ಕಲ್ಲೇನಹಳ್ಳಿ ಹಾಗೂ ಪಾಲನಾಯಕನಕೋಟೆ ಗ್ರಾಮದ ಗಡಿಗುಂಟ ಹಾದು ಕಲ್ಲೇನಕಹಳ್ಳಿ ಸ. ನಂ . 47ರ ಮೂಲಕ 111 ಮೀ . ( 356³) ಉತ್ತರಕ್ಕೆ , 289 ಮೀ . 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೭೭ 


(265 ) ಪಶ್ಚಿಮಕ್ಕೆ, 148 ಮೀ . (1699) ದಕ್ಷಿಣಕ್ಕೆ ಪಾಲನಾಯಕನಕೋಟೆ ಗ್ರಾಮದ ಸ. ನಂ . 14ರ ಉತ್ತರದ ಮೂಲೆಗೆ ಬಂದು ಸೇರುತ್ತದೆ. ಆನಂತರ 
ಕಲ್ಲೇನಹಳ್ಳಿ ಹಾಗೂ ಪಾಲನಾಯಕನಕೋಟೆ ಸಾಮಾನ್ಯ ಗಡಿಗುಂಟ ನೈರುತ್ಯಕ್ಕೆ 169 ಮೀ . ( 251 ) ಚಲಿಸುತ್ತದೆ. 

ಪಶ್ಚಿಮ :- ಆನಂತರ ಸೀಮಾರೇಖೆಯು ಕಲ್ಲೇನಹಳ್ಳಿ ಸ. ನಂ . 47ರ ಮುಖಾಂತರ ಉತ್ತರಾಭಿಮುಖವಾಗಿ 521 ಮೀ . (347) ವಾಯುವ್ಯಕ್ಕೆ ಚಲಿಸಿ 
ಪ್ರಾರಂಭಿಕ ಬಿಂದುವನ್ನು ಸೇರುತ್ತದೆ . 
ಈ ರೀತಿ ಚೆಕ್ಕುಬಂದಿಗಳಿರುವ ಈ ಪ್ರದೇಶಗಳನ್ನು ಅರಣ್ಯವೆಂದು ಘೋಷಿಸಲು ಈ ಪ್ರಕಟಣೆಯನ್ನು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಾಂತಾರಾಂ ನಾಯಕ್ 
PR126 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ ಅಪಜೀ 191 ಎಫ್ ಎಎಫ್ 2013 ಬೆಂಗಳೂರು, ದಿನಾಂಕ : 23.11.2013 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964 ನೇ ಇಸವಿಯ ಕರ್ನಾಟಕ ಕಾಯ್ದೆ -5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ಚಿತ್ರದುರ್ಗ ಜಿಲ್ಲೆ: ಹಿರಿಯೂರು ತಾಲ್ಲೂಕು, ಐಮಂಗಲ ಹೋಬಳಿ, ಮೇಟಿಕುರ್ಕಿ ಗ್ರಾಮದ 
ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ "ಮೇಟಿಕುರ್ಕೆ ಪರಿಹಾರಾತ್ಮಕ 
ನೆಡುತೋಪು ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಿ ಘೋಷಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆಯ ಹೆಸರು 

ಚಿತ್ರದುರ್ಗ 
ತಾಲ್ಲೂಕಿನ ಹೆಸರು 

ಹಿರಿಯೂರು 
ಹೋಬಳಿಯ ಹೆಸರು 

ಐಮಂಗಲ 
ಗ್ರಾಮದ ಹೆಸರು 

ಮೇಟಿಕುರ್ಕೆ 
ಕ್ಷೇತ್ರದ ಹೆಸರು 

ಮೇಟಿಕುರ್ಕೆ ಪರಿಹಾರಾತ್ಮಕ ನೆಡುತೋಪು ಮೀಸಲು ಅರಣ್ಯ ಕ್ಷೇತ್ರ 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 


ಗ್ರಾಮ 


ಸರ್ವೆ ನಂಬರ್ 


ವಿಸ್ತೀರ್ಣ 
ಎಕರೆ - ಗುಂಟೆ 


40 / ಪಿ9 


91 - 22 


ಮೇಟಿಕುರ್ಕೆ 


257 


4 - 00 


ఒట్టు 


95 - 22 ( ಎಕರೆ - ಗುಂಟೆ) 
1. ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 4(1)( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು , ಚಿತ್ರದುರ್ಗ ಉಪ 

ವಿಭಾಗ, ಚಿತ್ರದುರ್ಗ ಇವರನ್ನು " ಅರಣ್ಯ ವ್ಯವಸ್ಥಾಪನಾಧಿಕಾರಿ" ಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963 
ಚಾಪ್ಟರ್‌ - II ರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 

ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ, ತೀರ್ಮಾನಿಸುವುದು. 
2 . ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 4(2) ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಚಿತ್ರದುರ್ಗ ವಿಭಾಗ, 

ಚಿತ್ರದುರ್ಗ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ 

ಪ್ರತಿನಿಧಿಸಲು ಈ ಮೂಲಕ ನೇಮಿಸಲಾಗಿದೆ. 
3. ಕರ್ನಾಟಕ ಅರಣ್ಯ ಕಾಯ್ದೆ 1963 , ಸೆಕ್ಷನ್ 11 , 12 ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ 

ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ 
ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತದೆ. 
4 . ಕರ್ನಾಟಕ ಅರಣ್ಯ ಕಾಯ್ದೆ 1963, ಸೆಕ್ಷನ್ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ ವ್ಯಕ್ತಿಗಳು 

ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 


8 


0 


೩೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


ಭಾಗ ೪ಎ 


5. ಇತರೆ ಸವಲತ್ತುಗಳು: ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 

ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 
ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ: 05. 06. 2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ 
ಹಕ್ಕನ್ನು ಹಾಗೆಯೇ ಮುಂದುವರೆಸಲಾಗಿದೆ. 
ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು 
ಮುಂದೆ ವಿವರಿಸಿದೆ. 

ಸೀಮಾ ವಿವರಣೆ 
ಉತ್ತರ :- ಸೀಮಾರೇಖೆಯು ಮೇಟಿಕುರ್ಕೆ ಗ್ರಾಮದ ಸರ್ವೆ ನಂ .40( ಪಿ )ರ ಭಾಗದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ .39ರ ಗಡಿ 
ಮೇಲೆ 8ನೇ ಬಿಂದುವಿನಿಂದ 88 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಮುಂದೆ ಸದರಿ ಕ್ಷೇತ್ರದ ಸರ್ವೆ ನಂ .40 ( ಪಿ9) ರಲ್ಲೇ ಪೂರ್ವಾಭಿಮುಖವಾಗಿ 
ಚಲಿಸುತ್ತಾ 11ನೇ ಬಿಂದುವನ್ನು ಸೇರಿ ಉತ್ತರಕ್ಕೆ ಸಾಗಿ 12ನೇ ಬಿಂದುವನ್ನು ತಲುಪಿ ಪುನಃ ಪೂರ್ವಾಭಿಮುಖವಾಗಿ ಚಲಿಸಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ 
ಮೂಲೆಯ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆಯ 4ರ ಮೇಲೆ 13ನೇ ಬಿಂದುವನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. 
ಬಿಂದುವಿನಿಂದ ಬಿಂದುವಿಗೆ. ಕೋನ( ಡಿಗ್ರಿಗಳಲ್ಲಿ ) 

ಅಂತರ (ಮೀಟರುಗಳಲ್ಲಿ) 


889 


129ಮೀ . 


899 


118ಮೀ . 


889 


152ಮೀ . 


3349 


111ಮೀ . 


619 


117ಮೀ . 


ಪೂರ್ವ:ಸೀಮಾರೇಖೆಯು ಕ್ಷೇತ್ರದ ಸರ್ವೆ ನಂ .40( ಪಿ9 ) ರ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 4ರ ಮೇಲೆ 13ನೇ 
ಬಿಂದುವಿನಿಂದ 153 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಮುಂದೆ ಚಿತ್ರದುರ್ಗದಿಂದ ಹಿರಿಯೂರಿಗೆ ಹೋಗುವ ಹೆದ್ದಾರಿ ರಸ್ತೆಯ ಬಲ ಬದಿಗುಂಟಾ 
ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಆಗ್ನೆಯ ದಿಕ್ಕಿನ ಮೂಲೆಯ ಸರ್ವೆ ನಂ .42,40 ಗಡಿಗಳು ಸೇರು ಹೆದ್ದಾರಿಯ ಮೇಲೆ 18ನೇ ಬಿಂದುವನ್ನು ದಾಟಿ 
1ನೇ ಬಿಂದುವನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. 
ಬಿಂದುವಿನಿಂದ ಬಿಂದುವಿಗೆ. ಕೋನ ( ಡಿಗ್ರಿಗಳಲ್ಲಿ) 

ಅಂತರ (ಮೀಟರುಗಳಲ್ಲಿ) 


153 


112ಮೀ . 


1529 


133ಮೀ . 


1549 


122ಮೀ . 


1569 


75ಮೀ . 


1689 


118ಮೀ . 


1699 


188ಮೀ . 


ದಕ್ಷಿಣ:- ಸೀಮಾರೇಖೆಯು ಮೇಟಿಕುರ್ಕೆ ಗ್ರಾಮದ ಸರ್ವೆ ನಂ . 257 ಮತ್ತು 40( ಪಿ ) ರ ಆಗೇಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ . 40( ಪಿ9) 
ಮತ್ತು 42ರ ಗಡಿಗಳು ಸೇರುವ ಹೆದ್ದಾರಿ ಪಕ್ಕದಲ್ಲಿ 1ನೇ ಬಿಂದುವಿನಿಂದ 262 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಮುಂದೆ ಮೇಟಿಕುರ್ಕೆ ಗ್ರಾಮದ ಸರ್ವೆ 
ನಂ .42 ಮತ್ತು 41ನ್ನು ಹೊರತು ಪಡಿಸಿ ಇವುಗಳ ಉತ್ತರದ ಗಡಿಗುಂಟಾ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 
ಮೇಟಿಕುರ್ಕೆ ಗ್ರಾಮದ ಸರ್ವೆ ನಂ .40 ,41 ಮತ್ತು 7ರ ಗಡಿಯ ಮೇಲೆ 5ನೇ ಬಿಂದುವನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ 
ಚಲಿಸಿರುತ್ತದೆ. 
ಬಿಂದುವಿನಿಂದ ಬಿಂದುವಿಗೆ ಕೋನ ( ಡಿಗ್ರೀಗಳಲ್ಲಿ) 

ಅಂತರ ( ಮೀಟರುಗಳಲ್ಲಿ) 


2629 


150ಮೀ . 


2609 


178ಮೀ . 


2649 


156ಮೀ . 


2612 


172ಮೀ . 


ಪಶ್ಚಿಮ -ಸೀಮಾರೇಖೆಯು ಕ್ಷೇತ್ರದ ಸರ್ವೆ ನಂ .40( ಪಿ9) ರ ನೈರುತ್ಯ ದಿಕ್ಕಿನ ಮೂಲೆಯ ಮೇಟಿಕುರ್ಕೆ ಗ್ರಾಮದ ಸರ್ವೆ ನಂ .40, 7 ಮತ್ತು 39ರ 
ಗಡಿಗಳ ಮೇಲೆ 5ನೇ ಬಿಂದುವಿನಿಂದ 3494 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಮುಂದೆ ಮೇಟಿಕುರ್ಕೆ ಗ್ರಾಮದ ಸರ್ವೆ ನಂ .39ನ್ನು ಹೊರತುಪಡಿಸಿ 
ಇದರ ಪೂರ್ವದ ಗಡಿಗುಂಟಾ ಉತ್ತರಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಮೂಲ ಸ್ಥಾನವಾದ 8ನೇ ಬಿಂದುವನ್ನು 
ಸೇರುತ್ತದೆ . ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 


೩೭೯ 


ಬಿಂದುವಿನಿಂದ 


ಬಿಂದುವಿಗೆ. 


ಕೋನ( ಡಿಗ್ರಿಗಳಲ್ಲಿ) 


ಅಂತರ (ಮೀಟರುಗಳಲ್ಲಿ) 


3499 


179ಮೀ . 


3599 


162ಮೀ . 


3569 


265ಮೀ . 


ಹಕ್ಕು ಬಾದ್ಯತೆಗಳು: 

1) ಸರ್ವೆ ನಂ . 40( ಪಿ9) ಭಾಗದಲ್ಲಿ ಸಿಬ್ಬಂದಿ ವರ್ಗದವರ ಮೂರು ವಸತಿ ಗೃಹಗಳಿರುತ್ತವೆ. 
2) ಸರ್ವೆ ನಂ .40( ಪಿ9) ಭಾಗದೊಳಗೆ ಅರಣ್ಯ ವಿಶ್ರಾಂತಿ ಗೃಹ ಹಾಗೂ ಬಸವಣ್ಣ ದೇವಸ್ಥಾನ ಇರುತ್ತದೆ. ಇವುಗಳಿಗೆ ಹೋಗಲು ಬಂಡಿ ದಾರಿಯ 

ಸಹ ಇರುತ್ತದೆ. 
3) ಸರ್ವೆ ನಂ .40( ಪಿ ) ಭಾಗದೊಳಗೆ ಅರಣ್ಯ ನರ್ಸರಿ ಇರುತ್ತದೆ. 
4) ಸರ್ವೆ ನಂ .40( ಪಿ ) ರ ಪೂರ್ವ ಭಾಗದಲ್ಲಿ NH4 ರಸ್ತೆ ಪಕ್ಕದಲ್ಲಿ ಚೈನ್ ಲಿಂಕ್ ಮೆಸ್ ಇರುತ್ತದೆ. 
5) ಸದರಿ ಪ್ರದೇಶದ ಸುತ್ತಲೂ ಉತ್ತರ , ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಸಿ. ಪಿ. ಟಿ. ಮಾಡಿರುತ್ತಾರೆ. 
6) ಸದರಿ ಪ್ರದೇಶದೊಳಗೆ ನೆಡುತೋಪು ಬೆಳೆಸಿರುತ್ತಾರೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಶಾಂತಾರಾಂ ನಾಯಕ್ 
PR127 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC. 350 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ ಅಪಜೀ 116 ಎಫ್ ಎಎಫ್ 2013 , ಬೆಂಗಳೂರು, ದಿನಾಂಕ : 25.11.2013 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964 ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿ” ಯಲ್ಲಿ ನಮೂದಿಸಿರುವ ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕಿನ ಗೌಡಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ 
ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ ಮೀಸಲು ಅರಣ್ಯ ” ಎಂದು ರಚಿಸಲು 
ಉದ್ದೇಶಿಸಿ ಘೋಷಿಸಲಾಗಿದೆ. 

ಅನುಸೂಚಿ 


ದಾವಣಗೆರೆ 


ತಾಲ್ಲೂಕು 


ಜಗಳೂರು 


ಹೋಬಳಿ 


ಸೊಕ್ಕೆ 
ಗೌಡಗೊಂಡನಹಳ್ಳಿ , 


ಗ್ರಾಮ 


ಉದ್ದೇಶಿತ ಮೀಸಲು ಅರಣ್ಯ ಪ್ರದೇಶದ ಗ್ರಾಮ , ಸರ್ವೆ ನಂಬರ್ ವಿಸ್ತೀರ್ಣದ ವಿವರ. 


ಕ್ರ. ಸಂ 


ಮೀಸಲು ಅರಣ್ಯವೆಂದು ಘೋಷಿಸಲು 
ಜಿಲ್ಲೆ / ತಾಲ್ಲೂಕು 

ಗ್ರಾಮ 

ಸ . ನಂ 

ಪ್ರಸ್ತಾಪಿಸಿರುವ ವಿಸ್ತೀರ್ಣ ( ಎಕರೆಗಳಲ್ಲಿ) 
ದಾವಣಗೆರೆ 

50 

174 - 00 
ಗೌಡಗೊಂಡನಹಳ್ಳಿ 
ಜಗಳೂರು 

51 

33 - 00 

207 - 00 | 
1. ಈ ಭೂಮಿಯ ಮೇಲೆ ಅಥವಾ ಯಾವುದೇ ವ್ಯಕ್ತಿಯ ಪರವಾಗಿ ಇದೆ ಎಂದು ಹೇಳಲಾದ ಯಾವುದೇ ಹಕ್ಕುಗಳ ಅಸ್ತಿತ್ವ, ಸ್ವರೂಪ ಮತ್ತು 

ವ್ಯಾಪ್ತಿಯನ್ನು ತನಿಖೆ ಮಾಡಲು ಮತ್ತು ನಿರ್ಧರಿಸಲು ಕರ್ನಾಟಕ ಅರಣ್ಯ ಅಧಿನಿಯಮ , 1963ರ ಕಲಂ - 4 (1) ( ಸಿ) ಪ್ರಕಾರ ಉಪ 
ವಿಭಾಗಾಧಿಕಾರಿ , ಹರಪ್ಪನಹಳ್ಳಿ ಉಪ ವಿಭಾಗ, ಹರಪ್ಪನಹಳ್ಳಿ ಇವರನ್ನು ಈ ಮೂಲಕ ಅರಣ್ಯ ವ್ಯವಸ್ಥಾಪನಾಧಿಕಾರಿಯನ್ನಾಗಿ 
ನೇಮಿಸಲಾಗಿದೆ. 
ಮೇಲ್ಕಂಡ ಕರ್ನಾಟಕ ಅರಣ್ಯ ಅಧಿನಿಯಮ, 1963ರ ವಿಧಿ 11 , 12 ಮತ್ತು 14ರ ಪ್ರಕಾರ ಸದರಿ ಅರಣ್ಯ ಇತ್ಯರ್ಥ ಅಧಿಕಾರಿಯು 
ಯಾವುದೇ ಆದೇಶ ಹೊರಡಿಸಿದ ದಿನದಿಂದ ಮೂರು ತಿಂಗಳೊಳಗೆ ಬಾಧಿತರಾದ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು 
ಸದರಿ ಅಧಿನಿಯಮಗಳ ಪ್ರಕಾರ 16 (1) ನೇ ಪ್ರಕರಣದ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯಮಂಡಳಿಗೆ ಅಧಿಕಾರ ಇರುತ್ತದೆ. 


R .N .I. No . KARBIL /2001/47147 POSTAL REGN . No. RNP /KA/BGS/2202 /2014- 16 
Licensed to post without prepayment WPP No . 297 


೩೮೦ * ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೩ , ೨೦೧೪ 

ಭಾಗ ೪ಎ 
3. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ದಾವಣಗೆರೆ ವಿಭಾಗ, ದಾವಣಗೆರೆ ಇವರು ಅಥವಾ ಇವರಿಂದ ಅಧಿಕೃತರಾದ ಯಾವುದೇ 

ಅಧಿಕಾರಿಗಳು ಈ ವಿಚಾರಣೆಯಲ್ಲಿ ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಸಹಾಯ ಮಾಡಲು ಹಾಜರಾಗಬೇಕೆಂದು 

ಸಹ ಸರ್ಕಾರವು ಆದೇಶಿಸಿರುತ್ತದೆ. 
4. ಕರ್ನಾಟಕ ಅರಣ್ಯ ಅಧಿನಿಯಮ, 1963ರ ವಿಧಿ 16ರಂತೆ ಇದೇ ಅಧಿನಿಯಮದ ವಿಧಿ 11, 12 , 14ರ ಪ್ರಕಾರ ಯಾವುದೇ ವ್ಯಕ್ತಿ ಅರಣ್ಯ 

ರ್ಶರಣಾಧಿಕಾರಿ , ಅರಣ್ಯ ಅಧಿಕಾರಿ ಅಥವಾ ವಿಶೇಷವಾಗಿ ರಾಜ್ಯ ಸರ್ಕಾರದಿಂದ ಅಧಿಕಾರ ಪಡೆದ ಯಾವುದೇ ಅಧಿಕಾರಿಗೆ ಹಕ್ಕು 
ಸಾಧನೆ ಕುರಿತು ಮನವಿ ಕೊಟ್ಟಿದ್ದು, ಆ ಮನವಿಯು ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಂದ ತಿರಸ್ಕೃತಗೊಂಡು ಆದೇಶ 
ಹೊರಡಿಸಲ್ಪಟ್ಟಿದ್ದರೆ ಅಂಥಹ ಆದೇಶದ ವಿರುದ್ಧ, ಆದೇಶ ಹೊರಡಿಸಿದ ಮೂರು ತಿಂಗಳುಗಳ ಒಳಗಾಗಿ ಕರ್ನಾಟಕ ಅಪೀಲೇಟ್ 
ಟ್ರಬುನಲ್‌ಗೆ ಬಾಧಿತ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಮತ್ತು ಅಂಥಹ ಪ್ರಕರಣಗಳಲ್ಲಿ ಟ್ರಿಬ್ಯುನಲ್ ಹೊರಡಿಸುವ 

ಆದೇಶಗಳಿಗೆ ಬದ್ದನಾಗಿರತಕ್ಕದ್ದು. 

ಕರ್ನಾಟಕ ಅರಣ್ಯ ಅಧಿನಿಯಮ, 1963ರ ವಿಧಿ 16ರಂತೆ ಇದೇ ಅಧಿನಿಯಮದ ವಿಧಿ 15ರ ಪ್ರಕಾರ ಅರಣ್ಯ ಕ್ಷೇತ್ರ ನಿರ್ಧರಣಾಧಿಕಾರಿಗಳಿಂದ 
ಹೊರಡಿಸಿದ ಆದೇಶದ ವಿರುದ್ಧ ಮೂರು ತಿಂಗಳುಗಳ ಒಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಧಿತ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ 
ಮತ್ತು ಅಂಥಹ ಪ್ರಕರಣಗಳಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊರಡಿಸುವ ಆದೇಶಗಳು ಅಂತಿಮವಾಗಿರುತ್ತವೆ. 

ಉತ್ತರ : ಸೀಮಾರೇಖೆಯು ಹೊಸಕೆರೆ -ವೀರನಾಗತಿಹಳ್ಳಿ- ಗೌಡಗೊಂಡನಹಳ್ಳಿ ಟೈಜಂಕ್ಷನ್ ಬಿಂದುವಿನಿಂದ 475 ಮೀ . 91° ಪೂರ್ವಕ್ಕೆ ಮತ್ತು 
ಗೌಡಗೊಂಡನಹಳ್ಳಿ ಗ್ರಾಮದ ಸ. ನಂ . 51ರ ನೈರುತ್ಯ ಮೂಲೆಯಿಂದ 328 ಮೀ . 330 ಈಶಾನ್ಯಕ್ಕೆ ಸೇರುವ ಬಿಂದುವಿನಿಂದ ಪ್ರಾರಂಭವಾಗಿ 
ಗೌಡಗೊಂಡನಹಳ್ಳಿ ಗ್ರಾಮದ ಸ. ನಂ . 51ರ ಮುಖಾಂತರ ಪೂರ್ವಾಭಿಮುಖವಾಗಿ 181 ಮೀ . 99° ಪೂರ್ವಕ್ಕೆ, ೨೦ಮೀ . (209) ಈಶಾನ್ಯಕ್ಕೆ, 132 ( 40 ) 
ಈಶಾನ್ಯಕ್ಕೆ 144.5 ಮೀ . (66*) ಈಶಾನ್ಯಕ್ಕೆ ಚಲಿಸಿ, ಗೌಡಗೊಂಡನಹಳ್ಳಿ ಗ್ರಾಮದ ಸ ನಂ . 50 & 51ರ ಸಾಮಾನ್ಯ ಸರಹದ್ದಿಗೆ ಬಂದು ಸೇರಿ ಅಲ್ಲಿಂದ 
ಈಶಾನ್ಯಾಭಿಮುಖವಾಗಿ 197ಮೀ . (899) ಪೂರ್ವಕ್ಕೆ, 161 .5 ಮೀ . (80 ) ಉತ್ತರಕ್ಕೆ, 296 ಮೀ . ( 399) ಈಶಾನ್ಯಕ್ಕೆ ಚಲಿಸಿ, ಗೌಡಗೊಂಡನಹಳ್ಳಿ ಸ. ನಂ . 
46ರ ನೈರುತ್ಯ ಮೂಲೆಯನ್ನು ಸೇರಿ 435 ಮೀ . (98 ) ಪೂರ್ವಕ್ಕೆ ಅದೇ ದಕ್ಷಿಣ ಗಡಿಗುಂಟ ಸಾಗಿ ಅದೇ ಸ. ನಂ . ಆಗ್ನೆಯ ಮೂಲೆಯನ್ನು ಸೇರುತ್ತದೆ. 

ಪೂರ್ವ : ಆನಂತರ ಸೀಮಾರೇಖೆಯು ಗೌಡಗೊಂಡನಹಳ್ಳಿ ಗ್ರಾಮದ ಸ. ನಂ . 50ರ ಪೂರ್ವದ ಗಡಿಗುಂಟ 254 ಮೀ . ( 170 ) ದಕ್ಷಿಣಕ್ಕೆ 562 
ಮೀ . (1722) ದಕ್ಷಿಣಕ್ಕೆ ಚಲಿಸಿ, ಅದೇ ಸರ್ವೆ ನಂಬರ್‌ನ ಆಗ್ನೆಯ ಮೂಲೆಯನ್ನು ಬಂದು ಸೇರುತ್ತದೆ. 
ದಕ್ಷಿಣ : ಆನಂತರ ಸೀಮಾರೇಖೆಯು ಗೌಡಗೊಂಡನಹಳ್ಳಿ ಗ್ರಾಮದ ಸ. ನಂ . 50ರ ದಕ್ಷಿಣಕ್ಕೆ ಗಡಿಗುಂಟ 362 ಮೀ . (256°) ಪಶ್ಚಿಮಕ್ಕೆ, 642 ಮೀ . (271 ) 
ಪಶ್ಚಿಮಕ್ಕೆ ಸಾಗಿ ಅದೇ ಸರ್ವೆ ನಂಬರ್‌ನ ನೈರುತ್ಯ ಮೂಲೆಯನ್ನು ಸೇರಿ 385 ಮೀ . (279 ) ಪಶ್ಚಿಮಕ್ಕೆ ಚಲಿಸುತ್ತದೆ. ಈ ಬಿಂದುವು ಇದೇ ಗ್ರಾಮದ ಸ. ನಂ . 
51ರ ನೈರುತ್ಯ ಮೂಲೆಯಿಂದ 178 ಮೀ . ದೂರದಲ್ಲಿರುತ್ತದೆ. 

ಪಶ್ಚಿಮ : ಆನಂತರ ಸೀಮಾರೇಖೆಯು ಗೌಡಗೊಂಡನಹಳ್ಳಿ ಗ್ರಾಮದ ಸ. ನಂ . 51 ರ ಮುಖಾಂತರ 286 ಮೀ . (359 ) ಉತ್ತರಕ್ಕೆ ಚಲಿಸಿ 
ಪ್ರಾರಂಭಿಕ ಬಿಂದುವನ್ನು ಸೇರುತ್ತದೆ. 
ಈ ರೀತಿ ಚೆಕ್ಕುಬಂದಿಗಳಿರುವ ಈ ಪ್ರದೇಶಗಳನ್ನು ಅರಣ್ಯವೆಂದು ಘೋಷಿಸಲು ಈ ಪ್ರಕಟಣೆಯನ್ನು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR.128 

- ಶಾಂತಾರಾಂ ನಾಯಕ್ 
SC . 350 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು. 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


